ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೯ | ಬೆಂಗಳೂರು, ಗುರುವಾರ, ಸೆಪ್ಟೆಂಬರ್ ೧೧, ೨೦೧೪ ( ಭಾದ್ರಪದ ೨೦ , ಶಕ ವರ್ಷ ೧೯೩೬ ) | ಸಂಚಿಕೆ ೩೭ 
Volume 149 Bangalore, Thursday, September 11, 2014 (Bhadrapada 20, Shaka Varsha 1936 ) Issue 37 


ಭಾಗ ೩ 
ಸರ್ಕಾರದ ಆಯಾ ಇಲಾಖೆಗಳ ಮುಖ್ಯಸ್ಥರ ಮತ್ತು ಸ್ಥಳೀಯ ಪ್ರಾಧಿಕಾರಿಗಳಿಗೆ 

ಸಂಬಂಧಿಸಿದ ಅಧಿಸೂಚನೆಗಳು 
ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಂಇ 04 ಎಲ್‌ಆರ್ ಎಂ 2014, ಬೆಂಗಳೂರು, ದಿನಾಂಕ: 22ನೇ ಜುಲೈ , 2014 
ಕರ್ನಾಟಕ ಜೆಸ್ಕೂಟ್ ಎಜುಕೇಷನಲ್ ಸೊಸೈಟಿ, ಇವರಿಗೆ ಗುಲ್ಬರ್ಗಾ ತಾಲ್ಲೂಕು, ಸಿರನೂರು ಗ್ರಾಮದ ಸ. ನಂ . 531ರಲ್ಲಿ 3 - 00 ಎಕರೆ 
ಸ. ನಂ . 53 /Bರಲ್ಲಿ 3 - 00 ಎಕರೆ ಹೀಗೆ ಒಟ್ಟು 6 - 00 ಎಕರೆ ಕೃಷಿ ಜಮೀನನ್ನು ಶೈಕ್ಷಣಿಕ ಉದ್ದೇಶಕ್ಕಾಗಿ ಖರೀದಿಸಲು ಅನುಮತಿ ನೀಡುವಂತೆ ಶಿಫಾರಸ್ಸು 
ಮಾಡಿ , ಜಿಲ್ಲಾಧಿಕಾರಿ , ಗುಲ್ಬರ್ಗಾ ಜಿಲ್ಲೆ ಇವರು ಪ್ರಸ್ತಾವನೆ ಸಂಖ್ಯೆ : ಕಂ /ಭೂಸು/ 99 /2011 - 12, ದಿನಾಂಕ 30 - 12 - 2013ನ್ನು ಸಲ್ಲಿಸಿದ್ದರು. ಈ 
ಪ್ರಸ್ತಾವನೆಯನ್ನು ಪರಿಶೀಲಿಸಿ, ಕರ್ನಾಟಕ ಭೂ ಸುಧಾರಣಾ ಅಧಿನಿಯಮ 1961 ರ ಕಲಂ 109(1) ಮತ್ತು ಕರ್ನಾಟಕ ಭೂ ಸುಧಾರಣಾ ನಿಯಮಗಳು 
1974ರ ನಿಯಮ 38 - ಬಿ ಮತ್ತು 38 - ಸಿ ರಲ್ಲಿನ ಷರತ್ತುಗಳನ್ನು ಪೂರೈಸಿರುವುದರಿಂದ, ಕರ್ನಾಟಕ ಭೂ ಸುಧಾರಣೆ ಅಧಿನಿಯಮ 1961ರ ಕಲಂ 63, 
79ಎ , 79ಬಿ ಅಥವಾ 80ಕ್ಕೆ ವಿನಾಯಿತಿ ನೀಡಿ, ಕಲಂ 109 (1ಎ) ರಡಿ ಮೇಲ್ಕಂಡ ಜಮೀನನ್ನು ಖರೀದಿಸಲು ಈ ಕೆಳಕಂಡ ಷರತ್ತುಗಳಿಗೆ ಒಳಪಟ್ಟು 
ಸರ್ಕಾರದ ಅನುಮತಿ ನೀಡಲಾಗಿದೆ : 
1) ಯಾವ ಉದ್ದೇಶಕ್ಕಾಗಿ ಜಮೀನನ್ನು ಖರೀದಿಸಲು ಅನುಮತಿ ನೀಡಲಾಗಿದೆಯೋ ಅದೇ ಉದ್ದೇಶಕ್ಕಾಗಿ ಸದರಿ ಜಮೀನನ್ನು ಎರಡು 

ವರ್ಷಗಳೊಳಗಾಗಿ ಉಪಯೋಗಿಸತಕ್ಕದ್ದು ಮತ್ತು ಆ ಬಗ್ಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಲಿಖಿತವಾಗಿ ಮಾಹಿತಿ ನೀಡತಕ್ಕದ್ದು. 
ವಿನಾಯಿತಿ ಪಡೆದವರು ಸರ್ಕಾರ ಅಥವಾ ಯಾವುದೇ ಷೆಡ್ಯೂಲ್ ಬ್ಯಾಂಕ್ ಅಥವಾ ಸಹಕಾರಿ, ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ 
ಒಂದಕ್ಕೆ ಅಥವಾ ಕಂಪನಿ ಕಾಯ್ದೆ , 1956ರ ಕಲಂ 3 ರಲ್ಲಿ ಹೇಳಿರುವಂತೆ ಶೇಕಡ 51 ಪೇಯ್ ಅಪ್ ಷೇರು ಬಂಡವಾಳ ಹೊಂದಿದ ರಾಜ್ಯ 
ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದ ನಿಯಂತ್ರಿತ ಅಥವಾ ಎರಡರ ಹಿಡಿತ ಹೊಂದಿರುವ ಸರ್ಕಾರದ ಸಂಘ/ಸಂಸ್ಥೆ 
ಒಂದಕ್ಕೆ ಖಾತರಿ ನೀಡಿ ಅಡಮಾನ ಹಾಗೂ ಇತರೆ ಹೊಣೆ ಮಾಡಿ ಸಾಲ ಪಡೆಯುವುದನ್ನು ಹೊರತುಪಡಿಸಿ ಸದರಿ ಜಮೀನನ್ನು ನಿಗದಿತ 

ಉದ್ದೇಶಕ್ಕಲ್ಲದೆ ಬೇರೆ ಉದ್ದೇಶಕ್ಕೆ ಬಳಸತಕ್ಕದ್ದಲ್ಲ. 
3) ಈ ಜಮೀನು ಯಾವುದೇ ನಗರಾಭಿವೃದ್ಧಿ ಪ್ರಾಧಿಕಾರದ ಸಿ. ಡಿ. ಪಿ/ ಓ. ಡಿ. ಪಿ. ವ್ಯಾಪ್ತಿಯೊಳಗೆ ಬಂದರೆ , ಅದರಂತೆ ಅನುಮತಿ ಪಡೆದು 

ಉಪಯೋಗಿಸತಕ್ಕದ್ದು. 
4) ಈ ಅನುಮತಿಯು ಕರ್ನಾಟಕ ಭೂಸುಧಾರಣೆ ಅಧಿನಿಯಮ 1961ರ ಕಲಂ 109ರನ್ವಯ ವಿನಾಯಿತಿ ಮಾತ್ರವಾಗಿರುತ್ತದೆ. ಬೇರೆ 

ಕಾನೂನುಗಳು /ಕಾಯ್ದೆಗಳು ಉಲ್ಲಂಘನೆಯಾದಲ್ಲಿ ಸಂಬಂಧಿಸಿದ ಕಾಯ್ದೆಯಡಿ ಅಗತ್ಯ ಕ್ರಮ ಜರುಗಿಸಲು ಅವಕಾಶವಿರುತ್ತದೆ. 
5) ಈ ಜಮೀನನ್ನು ವ್ಯವಸಾಯದಿಂದ ವ್ಯವಸಾಯೇತರ ಉದ್ದೇಶಕ್ಕಾಗಿ ಪರಿವರ್ತಿಸಿಕೊಳ್ಳಲು ಕರ್ನಾಟಕ ಭೂ ಕಂದಾಯ ಅಧಿನಿಯಮ, 1964ರ 

ಕಲಂ 95ರಂತೆ ಜಿಲ್ಲಾಧಿಕಾರಿಗಳಿಂದ ಅನುಮತಿ ಪಡೆಯತಕ್ಕದ್ದು. 
6) ಸಂಸ್ಥೆ ನಡೆಸುವ ಚಟುವಟಿಕೆಗಳು ಸ್ಥಳೀಯ ಕಾನೂನು, ಕರ್ನಾಟಕ ಮತ್ತು ಭಾರತ ಸರ್ಕಾರದ ಕಾನೂನುಗಳನ್ನು ಪಾಲಿಸತಕ್ಕದ್ದು. 
7) ಪ್ರಸ್ತಾಪಿತ ಜಮೀನುಗಳಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯ ಕೈಗೊಳ್ಳುವ ಮೊದಲು ಜಮೀನಿನ ವಿನ್ಯಾಸಕ್ಕೆ ನಗರ ಯೋಜನಾ 

ಇಲಾಖೆ/ ಅಭಿವೃದ್ಧಿ ಪ್ರಾಧಿಕಾರ/ ಸ್ಥಳೀಯ ಪ್ರಾಧಿಕಾರಗಳಿಂದ ಅನುಮೋದನೆ ಪಡೆಯತಕ್ಕದ್ದು. 


(೧೭೯೭) 


೧೭೯೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೧, ೨೦೧೪ 

ಭಾಗ ೩ 
ಈ ಮೇಲಿನ ಯಾವುದೇ ಷರತ್ತುಗಳು ಉಲ್ಲಂಘನೆಯಾದಲ್ಲಿ ಈಗ ನೀಡಲಾಗಿರುವ ಅನುಮತಿಯನ್ನು ಕಾನೂನು ರೀತ್ಯ ರದ್ದುಪಡಿಸಲಾಗುವುದು 
ಮತ್ತು ಪ್ರಸ್ತಾಪಿತ ಭೂಮಿಯನ್ನು ಋಣಮುಕ್ತವಾಗಿ ಸರ್ಕಾರದಲ್ಲಿ ನಿಹಿತ ಮಾಡಿಕೊಳ್ಳಲಾಗುವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಬಿ. ಎಂ . ದಾಕ್ಷಾಯಣಮ್ಮ , 
P . R . 567 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
SC 20 

ಕಂದಾಯ ಇಲಾಖೆ ( ಭೂ ಸುಧಾರಣೆ). 
ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಕಂಇ 66 ಎಲ್‌ಆರ್‌ಎಂ 2012 , ಬೆಂಗಳೂರು, ದಿನಾಂಕ: 15ನೇ ಜುಲೈ , 2014 
ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ, ನಿ., ಬಳ್ಳಾರಿ, ಇವರಿಗೆ ಬಳ್ಳಾರಿ ತಾಲ್ಲೂಕು, ಮುಂಡಗಿ ಗ್ರಾಮದ 
ಸ. ನಂ . 39ಬಿ ಹಾಗೂ ಇತರೆ ಸ. ನಂಬರ್‌ಗಳಲ್ಲಿ 112 - 41 ಎಕರೆ ಜಮೀನು ಮತ್ತು ಹಲಕುಂದಿ ಗ್ರಾಮದ ಸ. ನಂ . 16 ಹಾಗೂ ಇತರೆ ಸರ್ವೆ ನಂಬರ್‌ಗಳಲ್ಲಿ 
123.53 ಎಕರೆ ಜಮೀನು ಹೀಗೆ ಒಟ್ಟು 235 - 94 ಎಕರೆ ಜಮೀನನ್ನು ಗೃಹ ನಿರ್ಮಾಣ ಉದ್ದೇಶಕ್ಕಾಗಿ ಖರೀದಿಸಲು ಜಿಲ್ಲಾಧಿಕಾರಿ, ಬಳ್ಳಾರಿ , ಇವರು 
ಪ್ರಸ್ತಾವನೆ ಸಂಖ್ಯೆ: ಕಂ / ಭೂಸು/51/2011- 12, ದಿನಾಂಕ 19 - 07 - 2012 ಮತ್ತು 11- 02 - 2014ರಲ್ಲಿ ಶಿಫಾರಸ್ಸು ಮಾಡಿ, ಸಲ್ಲಿಸಿದ್ದರು. ಸದರಿ 
ಪ್ರಸ್ತಾವನೆಯನ್ನು ಸರ್ಕಾರವು ಪರಿಶೀಲಿಸಿ, ಒಟ್ಟು 100 - 00 ಎಕರೆ ಜಮೀನಿಗೆ ಮಾತ್ರ ಸೀಮಿತಗೊಳಿಸಿ ಜಮೀನನ್ನು ರೈತರಿಂದ ಖರೀದಿಸಲು ಕರ್ನಾಟಕ 

ಧಿನಿಯಮ 1961 ರ ಕಲಂ 109(1) ಮತ್ತು ಕರ್ನಾಟಕ ಭೂ ಸುಧಾರಣಾ ನಿಯಮಗಳು 1974ರ ನಿಯಮ 38 - ಬಿ ಮತ್ತು 38 - ಸಿ 
ರಲ್ಲಿನ ಷರತ್ತುಗಳನ್ನು ಪೂರೈಸಿರುವುದರಿಂದ, ಕರ್ನಾಟಕ ಭೂ ಸುಧಾರಣೆ ಅಧಿನಿಯಮ 1961ರ ಕಲಂ 63, 79ಎ, 79ಬಿ ಅಥವಾ 80ಕ್ಕೆ ವಿನಾಯಿತಿ ನೀಡಿ, 
ಕಲಂ 109(1ಎ) ರಡಿ 100 ಎಕರೆ ಕೃಷಿ ಜಮೀನನ್ನು ರೈತರಿಂದ ಖರೀದಿಸಲು ಈ ಕೆಳಕಂಡ ಷರತ್ತುಗಳಿಗೆ ಒಳಪಟ್ಟು ಸರ್ಕಾರದ ಅನುಮತಿ ನೀಡಲಾಗಿದೆ : 
1) ಯಾವ ಉದ್ದೇಶಕ್ಕಾಗಿ ಜಮೀನನ್ನು ಖರೀದಿಸಲು ಅನುಮತಿ ನೀಡಲಾಗಿದೆಯೋ ಅದೇ ಉದ್ದೇಶಕ್ಕಾಗಿ ಸದರಿ ಜಮೀನನ್ನು ಎರಡು 

ವರ್ಷದೊಳಗಾಗಿ ಉಪಯೋಗಿಸತಕ್ಕದ್ದು ಮತ್ತು ಆ ಬಗ್ಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಲಿಖಿತವಾಗಿ ಮಾಹಿತಿ ನೀಡತಕ್ಕದ್ದು. 
ವಿನಾಯಿತಿ ಪಡೆದವರು ಸರ್ಕಾರ ಅಥವಾ ಯಾವುದೇ ಷೆಡ್ಯೂಲ್ ಬ್ಯಾಂಕ್ ಅಥವಾ ಸಹಕಾರಿ, ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ 
ಒಂದಕ್ಕೆ ಅಥವಾ ಕಂಪನಿ ಕಾಯ್ದೆ , 1956ರ ಕಲಂ 3 ರಲ್ಲಿ ಹೇಳಿರುವಂತೆ ಶೇಕಡ 51 ಪೇಯ್ ಅಪ್ ಷೇರು ಬಂಡವಾಳ ಹೊಂದಿದ ರಾಜ್ಯ 
ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದ ನಿಯಂತ್ರಿತ ಅಥವಾ ಎರಡರ ಹಿಡಿತ ಹೊಂದಿರುವ ಸರ್ಕಾರದ ಸಂಘ/ ಸಂಸ್ಥೆ 
ಒಂದಕ್ಕೆ ಖಾತರಿ ನೀಡಿ ಅಡಮಾನ ಹಾಗೂ ಇತರೆ ಹೊಣೆ ಮಾಡಿ ಸಾಲ ಪಡೆಯುವುದನ್ನು ಹೊರತುಪಡಿಸಿ ಸದರಿ ಜಮೀನನ್ನು ನಿಗದಿತ 

ಉದ್ದೇಶಕ್ಕಲ್ಲದೆ ಬೇರೆ ಉದ್ದೇಶಕ್ಕೆ ಬಳಸತಕ್ಕದ್ದಲ್ಲ. 
3) ಈ ಜಮೀನು ಯಾವುದೇ ನಗರಾಭಿವೃದ್ಧಿ ಪ್ರಾಧಿಕಾರದ ಸಿ . ಡಿ . ಪಿ / ಒ . ಡಿ . ಪಿ . ವ್ಯಾಪ್ತಿಯೊಳಗೆ ಬಂದರೆ , ಅದರಂತೆ ಅನುಮತಿ ಪಡೆದು 

ಉಪಯೋಗಿಸತಕ್ಕದ್ದು. 
4) ಈ ಅನುಮತಿಯು ಕರ್ನಾಟಕ ಭೂಸುಧಾರಣೆ ಅಧಿನಿಯಮ 1961ರ ಕಲಂ 109ರನ್ವಯ ವಿನಾಯಿತಿ ಮಾತ್ರವಾಗಿರುತ್ತದೆ. ಬೇರೆ 

ಕಾನೂನುಗಳು/ಕಾಯ್ದೆಗಳು ಉಲ್ಲಂಘನೆಯಾದಲ್ಲಿ ಸಂಬಂಧಿಸಿದ ಕಾಯ್ದೆಯಡಿ ಅಗತ್ಯ ಕ್ರಮ ಜರುಗಿಸಲು ಅವಕಾಶವಿರುತ್ತದೆ. 
5) ಈ ಜಮೀನನ್ನು ವ್ಯವಸಾಯದಿಂದ ವ್ಯವಸಾಯೇತರ ಉದ್ದೇಶಕ್ಕಾಗಿ ಪರಿವರ್ತಿಸಿಕೊಳ್ಳಲು ಕರ್ನಾಟಕ ಭೂ ಕಂದಾಯ ಅಧಿನಿಯಮ , 1964ರ 

ಕಲಂ 95ರಂತೆ ಜಿಲ್ಲಾಧಿಕಾರಿಗಳಿಂದ ಅನುಮತಿ ಪಡೆಯತಕ್ಕದ್ದು. 
6) ಸಂಸ್ಥೆ ನಡೆಸುವ ಚಟುವಟಿಕೆಗಳು ಸ್ಥಳೀಯ ಕಾನೂನು, ಕರ್ನಾಟಕ ಮತ್ತು ಭಾರತ ಸರ್ಕಾರದ ಕಾನೂನುಗಳನ್ನು ಪಾಲಿಸತಕ್ಕದ್ದು. 
7) ಪ್ರಸ್ತಾಪಿತ ಜಮೀನುಗಳಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯ ಕೈಗೊಳ್ಳುವ ಮೊದಲು ಜಮೀನಿನ ವಿನ್ಯಾಸಕ್ಕೆ ನಗರ ಯೋಜನಾ 

ಇಲಾಖೆ/ ಅಭಿವೃದ್ಧಿ ಪ್ರಾಧಿಕಾರ/ಸ್ಥಳೀಯ ಪ್ರಾಧಿಕಾರಗಳಿಂದ ಅನುಮೋದನೆ ಪಡೆಯತಕ್ಕದ್ದು. 

ಈ ಮೇಲಿನ ಯಾವುದೇ ಷರತ್ತುಗಳು ಉಲ್ಲಂಘನೆಯಾದಲ್ಲಿ ಈಗ ನೀಡಲಾಗಿರುವ ಅನುಮತಿಯನ್ನು ಕಾನೂನು ರೀತ್ಯ ರದ್ದುಪಡಿಸಲಾಗುವುದು 
ಮತ್ತು ಪ್ರಸ್ತಾಪಿತ ಭೂಮಿಯನ್ನು ಋಣಮುಕ್ತವಾಗಿ ಸರ್ಕಾರದಲ್ಲಿ ನಿಹಿತ ಮಾಡಿಕೊಳ್ಳಲಾಗುವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಬಿ . ಎಂ . ದಾಕ್ಷಾಯಣಮ್ಮ , 
P . R . 568 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
Sc 20 

ಕಂದಾಯ ಇಲಾಖೆ ( ಭೂ ಸುಧಾರಣೆ). 
ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಕಂಇ 39 ಎಲ್‌ಆರ್‌ಎಂ 2014 , ಬೆಂಗಳೂರು, ದಿನಾಂಕ: 21ನೇ ಜುಲೈ, 2014 
ಶ್ರೀ ಸಿ.ಎನ್ . ಪಾಟೀಲ, ಪಾರ್ಟನರ್ , ಸ್ವೀನಿಕ್ಸ್ ಬಿಜಿನೆಸ್ ಸೆಲ್ಯೂಷನ್ , ಬೆಂಗಳೂರು ಇವರಿಗೆ ಹಾವೇರಿ ತಾಲ್ಲೂಕು, ಯತ್ನಳ್ಳಿ ಗ್ರಾಮದ ಒಟ್ಟು 5.29 
ಎ/ ಗು ವಿಸ್ತೀರ್ಣದ ಜಮೀನನ್ನು ಉಗ್ರಾಣ ನಿರ್ಮಾಣದ ಉದ್ದೇಶಕ್ಕಾಗಿ ಖರೀದಿಸಲು ಅನುಮತಿ ನೀಡಿ ಜಿಲ್ಲಾಧಿಕಾರಿ, ಹಾವೇರಿ ಜಿಲ್ಲೆ ಇವರ ಆದೇಶ 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೧ , ೨೦೧೪ 

೧೭೯೯ 
ಸಂಖ್ಯೆ: ಭೂಸು(109) ವಹಿ / 1/2011 - 12 , ದಿನಾಂಕ: 15 - 03- 2012 , ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961ರ ಕಲಂ 109ರಡಿಯಲ್ಲಿ ಅನುಮತಿ 
ನೀಡಿರುತ್ತಾರೆ. ಅನುಮತಿಯ ಅವಧಿಯು ದಿನಾಂಕ: 14 - 03 - 2014ಕ್ಕೆ ಮುಕ್ತಾಯವಾಗಿರುವ ಹಿನ್ನೆಲೆಯಲ್ಲಿ ಸಕಾಲದಲ್ಲಿ ಉದ್ದೇಶವನ್ನು ಪೂರೈಸಿಕೊಳ್ಳಲು 
ಉಂಟಾದ ಅನಿವಾರ್ಯ ಕಾರಣಗಳನ್ನು ಸರ್ಕಾರವು ಪರಿಶೀಲಿಸಿದ ನಂತರ ಅರ್ಜಿದಾರರ ಉದ್ದೇಶ ಪೂರೈಸಿಕೊಳ್ಳಲು ಕರ್ನಾಟಕ ಭೂ ಸುಧಾರಣೆ 
ನಿಯಮಗಳು 1974ರ ನಿಯಮ 38 ( ಡಿ ) ಹಾಗೂ ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಕಂಇ 125 ಎಲ್‌ಆರ್‌ಎ 2002 , ದಿನಾಂಕ : 19 - 08 - 2002ರಂತೆ 
ಸದರಿ ಅವಧಿಯನ್ನು ದಿನಾಂಕ: 15 -03 -2014ರಿಂದ ಅನ್ವಯಿಸುವಂತೆ 2 ವರ್ಷದ ಮಿತಿಗೆ ಒಳಪಟ್ಟು ವಿಸ್ತಿರಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಬಿ. ಎಂ . ದಾಕ್ಷಾಯಣಮ್ಮ , 
P . R . 569 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
Sc 20 

ಕಂದಾಯ ಇಲಾಖೆ ( ಭೂ ಸುಧಾರಣೆ). 
ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಕಂಇ 09 ಎಲ್‌ಆರ್‌ಎಂ 2014 , ಬೆಂಗಳೂರು, ದಿನಾಂಕ: 21ನೇ ಜುಲೈ , 2014 
ಅಧ್ಯಕ್ಷರು, ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ, ( ನಿ)., ಇವರಿಗೆ ಮೈಸೂರು ಜಿಲ್ಲೆ, ಮೈಸೂರು ತಾಲ್ಲೂಕು, ಇಲವಾಲ ಹೋಬಳಿ , 
ಹುಯಿಲಾಳು ಗ್ರಾಮದ ಸ. ನಂ . 175 ಹಾಗೂ ಇತರೆಗಳಲ್ಲಿ ಒಟ್ಟು 103 ಎಕರೆ 21 ಗುಂಟೆ ಜಮೀನನ್ನು ವಸತಿ ಉದ್ದೇಶಕ್ಕಾಗಿ ಖರೀದಿಸಲು ಅನುಮತಿ 
ನೀಡುವ ಪ್ರಸ್ತಾವನೆಯನ್ನು ಜಿಲ್ಲಾಧಿಕಾರಿ , ಮೈಸೂರು ಇವರು ಪ್ರಸ್ತಾವನೆ ಸಂಖ್ಯೆ: ಎಲ್‌ಆರ್‌ಎಫ್/ ಎಸ್‌ಪಿಎಲ್‌/ 09 /2012 -13, ದಿನಾಂಕ 
23-02- 2014ರನ್ವಯ ಸಲ್ಲಿಸಿ ಶಿಫಾರಸ್ಸು ಮಾಡಿದ್ದರು. ಸದರಿ ಪ್ರಸ್ತಾವನೆಯನ್ನು ಸರ್ಕಾರವು ಪರಿಶೀಲಿಸಿ, ಸರ್ವೆ ನಂಬರ್ 175 /4,5, 177 ||2, 179, 
180 /1 , 180 /3 , 183 , 2170 , 217 /2 , 218 / , 218 /2 , 218 /4 , 218/5 , 219 /1, 219 /2 , 220, 221 /1, 221 /2 , 2221 , 222 /2, 223 , 224 , 227 , 
227 /2 , 228, 229 / , 229 /2 , 230 , 232 , 234 /5, 239 ) , ಗಳಲ್ಲಿ ಒಟ್ಟು 100 - 00 ಎಕರೆ ಜಮೀನಿಗೆ ಮಾತ್ರ ಸೀಮಿತಗೊಳಿಸಿ ಕೃಷಿ ಜಮೀನನ್ನು 
ಖರೀದಿಸಲು ಅನುಮತಿ ನೀಡಲು ಕರ್ನಾಟಕ ಭೂ ಸುಧಾರಣಾ ಅಧಿನಿಯಮ 1961 ರ ಕಲಂ 109 (1ಎ) ಮತ್ತು ಕರ್ನಾಟಕ ಭೂ ಸುಧಾರಣಾ 
ನಿಯಮಗಳು 1974ರ ನಿಯಮ 38 - ಬಿ ಮತ್ತು 38 - ಸಿ ರಲ್ಲಿನ ಷರತ್ತುಗಳನ್ನು ಪೂರೈಸಿರುವುದರಿಂದ, ಸದರಿ ಅಧಿನಿಯಮದ 1961 ರ ಕಲಂ 63, 79ಎ, 
79ಬಿ ಅಥವಾ 80ಕ್ಕೆ ವಿನಾಯಿತಿ ನೀಡಿ, ಕಲಂ 109 ( ಎ) ರಡಿ 100 ಎಕರೆ ಜಮೀನಿಗೆ ವಿನಾಯಿತಿ ನೀಡಿ ಪ್ರಸ್ತಾವನೆಯನ್ನು ಹಾಲಿ ಜಾರಿಯಲ್ಲಿರುವ ಮಾಸ್ಟರ್ 
ಪ್ಲಾನ್ ಅನುಗುಣವಾಗಿ ಉಪಯೋಗಿಸಿಕೊಳ್ಳಲು ಈ ಕೆಳಕಂಡ ಷರತ್ತುಗಳಿಗೆ ಒಳಪಟ್ಟು ಸರ್ಕಾರದ ಅನುಮತಿ ನೀಡಲಾಗಿದೆ : 
1) ಯಾವ ಉದ್ದೇಶಕ್ಕಾಗಿ ಜಮೀನನ್ನು ಖರೀದಿಸಲು ಅನುಮತಿ ನೀಡಲಾಗಿದೆಯೋ ಅದೇ ಉದ್ದೇಶಕ್ಕಾಗಿ ಸದರಿ ಜಮೀನನ್ನು ಎರಡು 

ವರ್ಷದೊಳಗಾಗಿ ಉಪಯೋಗಿಸತಕ್ಕದ್ದು ಮತ್ತು ಆ ಬಗ್ಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಲಿಖಿತವಾಗಿ ಮಾಹಿತಿ ನೀಡತಕ್ಕದ್ದು. 
2) ವಿನಾಯಿತಿ ಪಡೆದವರು ಸರ್ಕಾರ ಅಥವಾ ಯಾವುದೇ ಷೆಡ್ಯೂಲ್ ಬ್ಯಾಂಕ್ ಅಥವಾ ಸಹಕಾರಿ , ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ 

ಒಂದಕ್ಕೆ ಅಥವಾ ಕಂಪನಿ ಕಾಯ್ದೆ , 1956ರ ಕಲಂ 3 ರಲ್ಲಿ ಹೇಳಿರುವಂತೆ ಶೇಕಡ 51 ಪೇಯ್ಡ್ ಅಪ್ ಷೇರು ಬಂಡವಾಳ ಹೊಂದಿದ ರಾಜ್ಯ 
ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದ ನಿಯಂತ್ರಿತ ಅಥವಾ ಎರಡರ ಹಿಡಿತ ಹೊಂದಿರುವ ಸರ್ಕಾರದ ಸಂಘ /ಸಂಸ್ಥೆ 
ಒಂದಕ್ಕೆ ಖಾತರಿ ನೀಡಿ ಅಡಮಾನ ಹಾಗೂ ಇತರೆ ಹೊಣೆ ಮಾಡಿ ಸಾಲ ಪಡೆಯುವುದನ್ನು ಹೊರತುಪಡಿಸಿ ಸದರಿ ಜಮೀನನ್ನು ನಿಗದಿತ 

ಉದ್ದೇಶಕ್ಕಲ್ಲದೆ ಬೇರೆ ಉದ್ದೇಶಕ್ಕೆ ಬಳಸತಕ್ಕದ್ದಲ್ಲ. 
3) ಈ ಜಮೀನು ಯಾವುದೇ ನಗರಾಭಿವೃದ್ಧಿ ಪ್ರಾಧಿಕಾರದ ಸಿ . ಡಿ. ಪಿ / ಓ . ಡಿ. ಪಿ . ವ್ಯಾಪ್ತಿಯೊಳಗೆ ಬಂದರೆ , ಅದರಂತೆ ಅನುಮತಿ ಪಡೆದು 

ಉಪಯೋಗಿಸತಕ್ಕದ್ದು . 
ಈ ಅನುಮತಿಯು ಕರ್ನಾಟಕ ಭೂಸುಧಾರಣೆ ಅಧಿನಿಯಮ 1961ರ ಕಲಂ 109ರನ್ವಯ ವಿನಾಯಿತಿ ಮಾತ್ರವಾಗಿರುತ್ತದೆ. ಬೇರೆ 

ಕಾನೂನುಗಳು /ಕಾಯ್ದೆಗಳು ಉಲ್ಲಂಘನೆಯಾದಲ್ಲಿ ಸಂಬಂಧಿಸಿದ ಕಾಯ್ದೆಯಡಿ ಅಗತ್ಯ ಕ್ರಮ ಜರುಗಿಸಲು ಅವಕಾಶವಿರುತ್ತದೆ. 
5) ಈ ಜಮೀನನ್ನು ವ್ಯವಸಾಯದಿಂದ ವ್ಯವಸಾಯೇತರ ಉದ್ದೇಶಕ್ಕಾಗಿ ಪರಿವರ್ತಿಸಿಕೊಳ್ಳಲು ಕರ್ನಾಟಕ ಭೂ ಕಂದಾಯ ಅಧಿನಿಯಮ , 1964ರ 

ಕಲಂ 95ರಂತೆ ಜಿಲ್ಲಾಧಿಕಾರಿಗಳಿಂದ ಅನುಮತಿ ಪಡೆಯತಕ್ಕದ್ದು. 
6) ಸಂಸ್ಥೆ ನಡೆಸುವ ಚಟುವಟಿಕೆಗಳು ಸ್ಥಳೀಯ ಕಾನೂನು, ಕರ್ನಾಟಕ ಮತ್ತು ಭಾರತ ಸರ್ಕಾರದ ಕಾನೂನುಗಳನ್ನು ಪಾಲಿಸತಕ್ಕದ್ದು . 
7) ಪ್ರಸ್ತಾಪಿತ ಜಮೀನುಗಳಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯ ಕೈಗೊಳ್ಳುವ ಮೊದಲು ಜಮೀನಿನ ವಿನ್ಯಾಸಕ್ಕೆ ನಗರ ಯೋಜನಾ 

ಇಲಾಖೆ/ ಅಭಿವೃದ್ಧಿ ಪ್ರಾಧಿಕಾರ/ ಸ್ಥಳೀಯ ಪ್ರಾಧಿಕಾರಗಳಿಂದ ಅನುಮೋದನೆ ಪಡೆಯತಕ್ಕದ್ದು. 

ಈ ಮೇಲಿನ ಯಾವುದೇ ಷರತ್ತುಗಳು ಉಲ್ಲಂಘನೆಯಾದಲ್ಲಿ ಈಗ ನೀಡಲಾಗಿರುವ ಅನುಮತಿಯನ್ನು ಕಾನೂನು ರೀತ್ಯ ರದ್ದುಪಡಿಸಲಾಗುವುದು 
ಮತ್ತು ಪ್ರಸ್ತಾಪಿತ ಭೂಮಿಯನ್ನು ಋಣಮುಕ್ತವಾಗಿ ಸರ್ಕಾರದಲ್ಲಿ ನಿಹಿತ ಮಾಡಿಕೊಳ್ಳಲಾಗುವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಬಿ . ಎಂ . ದಾಕ್ಷಾಯಣಮ್ಮ , 
P . R . 570 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
SC 20 

ಕಂದಾಯ ಇಲಾಖೆ ( ಭೂ ಸುಧಾರಣೆ). 


3) 


೧೮೦೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೧, ೨೦೧೪ 

ಭಾಗ ೩ 
ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಂಇ 55 ಎಲ್ ಆರ್ ಎಂ 2012 , ಬೆಂಗಳೂರು, ದಿನಾಂಕ: 23ನೇ ಜುಲೈ, 2014 
ಶ್ರೀ ಕನಕದಾಸ ಸಮುದಾಯ ಭವನ ಮತ್ತು ವಿವಿದೋದ್ದೇಶಗಳ ಅಭಿವೃದ್ಧಿ ಸಮಿತಿ, ಲಕ್ಷ್ಮೀಶ್ವರ , ಇವರಿಗೆ ಶಿರಹಟ್ಟಿ ತಾಲ್ಲೂಕು, ಲಕ್ಷೇಶ್ವರ ಗ್ರಾಮದ 
ರಿ. ಸ. ನಂ . 11 /7 ಕ್ಷೇತ್ರ 01 ಎಕರೆ 28 ಗುಂಟೆ ಜಮೀನನ್ನು ಸಮುದಾಯ ಭವನ ನಿರ್ಮಿಸಲು ಉದ್ದೇಶಕ್ಕಾಗಿ ಖರೀದಿಸಲು ಅನುಮತಿ ನೀಡುವಂತೆ ಶಿಫಾರಸ್ಸು 
ಮಾಡಿ ಜಿಲ್ಲಾಧಿಕಾರಿ , ಗದಗ ಜಿಲ್ಲೆ. ಇವರು ಪ್ರಸ್ತಾವನೆ ಸಂಖ್ಯೆ : ಕೆಎಲ್ಆರ್ /109 / ಸಿಆರ್ - 02 /2011 - 12 , ದಿನಾಂಕ 24 - 07 - 2013ನ್ನು ಸಲ್ಲಿಸಿದ್ದರು. ಈ 
ಪ್ರಸ್ತಾವನೆಯನ್ನು ಪರಿಶೀಲಿಸಿ , ಕರ್ನಾಟಕ ಭೂ ಸುಧಾರಣಾ ಅಧಿನಿಯಮ 1961 ರ ಕಲಂ 109(1) ಮತ್ತು ಕರ್ನಾಟಕ ಭೂ ಸುಧಾರಣಾ ನಿಯಮಗಳು 
1974ರ ನಿಯಮ 38 - ಬಿ ಮತ್ತು 38 - ಸಿ ರಲ್ಲಿನ ಷರತ್ತುಗಳನ್ನು ಪೂರೈಸಿರುವುದರಿಂದ , ಕರ್ನಾಟಕ ಭೂ ಸುಧಾರಣೆ ಅಧಿನಿಯಮ 1961ರ ಕಲಂ 63, 
79ಎ, 79ಬಿ ಅಥವಾ 80ಕ್ಕೆ ವಿನಾಯಿತಿ ನೀಡಿ, ಕಲಂ 109( ಎ) ರಡಿ ಮೇಲ್ಕಂಡ ಜಮೀನನ್ನು ಈ ಕೆಳಕಂಡ ಷರತ್ತುಗಳಿಗೆ ಒಳಪಟ್ಟು ಸರ್ಕಾರದ ಅನುಮತಿ 
ನೀಡಲಾಗಿದೆ : 
1) ಯಾವ ಉದ್ದೇಶಕ್ಕಾಗಿ ಜಮೀನನ್ನು ಖರೀದಿಸಲು ಅನುಮತಿ ನೀಡಲಾಗಿದೆಯೋ ಅದೇ ಉದ್ದೇಶಕ್ಕಾಗಿ ಸದರಿ ಜಮೀನನ್ನು ಎರಡು 

ವರ್ಷದೊಳಗಾಗಿ ಉಪಯೋಗಿಸತಕ್ಕದ್ದು ಮತ್ತು ಆ ಬಗ್ಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಲಿಖಿತವಾಗಿ ಮಾಹಿತಿ ನೀಡತಕ್ಕದ್ದು. 
2) ವಿನಾಯಿತಿ ಪಡೆದವರು ಸರ್ಕಾರ ಅಥವಾ ಯಾವುದೇ ಷೆಡ್ಯೂಲ್ ಬ್ಯಾಂಕ್ ಅಥವಾ ಸಹಕಾರಿ, ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ 

ಒಂದಕ್ಕೆ ಅಥವಾ ಕಂಪನಿ ಕಾಯ್ದೆ , 1956ರ ಕಲಂ 3 ರಲ್ಲಿ ಹೇಳಿರುವಂತೆ ಶೇಕಡ 51 ಪೇಸ್ಟ್ ಅಪ್ ಷೇರು ಬಂಡವಾಳ ಹೊಂದಿದ ರಾಜ್ಯ 
ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದ ನಿಯಂತ್ರಿತ ಅಥವಾ ಎರಡರ ಹಿಡಿತ ಹೊಂದಿರುವ ಸರ್ಕಾರದ ಸಂಘ/ ಸಂಸ್ಥೆ 
ಒಂದಕ್ಕೆ ಖಾತರಿ ನೀಡಿ ಅಡಮಾನ ಹಾಗೂ ಇತರೆ ಹೊಣೆ ಮಾಡಿ ಸಾಲ ಪಡೆಯುವುದನ್ನು ಹೊರತುಪಡಿಸಿ ಸದರಿ ಜಮೀನನ್ನು ನಿಗದಿತ 
ಉದ್ದೇಶಕ್ಕಲ್ಲದೆ ಬೇರೆ ಉದ್ದೇಶಕ್ಕೆ ಬಳಸತಕ್ಕದ್ದಲ್ಲ. 
ಈ ಜಮೀನು ಯಾವುದೇ ನಗರಾಭಿವೃದ್ಧಿ ಪ್ರಾಧಿಕಾರದ ಸಿ. ಡಿ. ಪಿ / ಓ . ಡಿ. ಪಿ . ವ್ಯಾಪ್ತಿಯೊಳಗೆ ಬಂದರೆ , ಅದರಂತೆ ಅನುಮತಿ ಪಡೆದು 

ಉಪಯೋಗಿಸತಕ್ಕದ್ದು . 
4) ಈ ಅನುಮತಿಯು ಕರ್ನಾಟಕ ಭೂಸುಧಾರಣೆ ಅಧಿನಿಯಮ 1961ರ ಕಲಂ 109ರನ್ವಯ ವಿನಾಯಿತಿ ಮಾತ್ರವಾಗಿರುತ್ತದೆ. ಬೇರೆ 

ಕಾನೂನುಗಳು /ಕಾಯ್ದೆಗಳು ಉಲ್ಲಂಘನೆಯಾದಲ್ಲಿ ಸಂಬಂಧಿಸಿದ ಕಾಯ್ದೆಯಡಿ ಅಗತ್ಯ ಕ್ರಮ ಜರುಗಿಸಲು ಅವಕಾಶವಿರುತ್ತದೆ. 
5) ಈ ಜಮೀನನ್ನು ವ್ಯವಸಾಯದಿಂದ ವ್ಯವಸಾಯೇತರ ಉದ್ದೇಶಕ್ಕಾಗಿ ಪರಿವರ್ತಿಸಿಕೊಳ್ಳಲು ಕರ್ನಾಟಕ ಭೂ ಕಂದಾಯ ಅಧಿನಿಯಮ , 1964ರ 

ಕಲಂ 95ರಂತೆ ಜಿಲ್ಲಾಧಿಕಾರಿಗಳಿಂದ ಅನುಮತಿ ಪಡೆಯತಕ್ಕದ್ದು. 
6) ಸಂಸ್ಥೆ ನಡೆಸುವ ಚಟುವಟಿಕೆಗಳು ಸ್ಥಳೀಯ ಕಾನೂನು, ಕರ್ನಾಟಕ ಮತ್ತು ಭಾರತ ಸರ್ಕಾರದ ಕಾನೂನುಗಳನ್ನು ಪಾಲಿಸತಕ್ಕದ್ದು. 
7) ಪ್ರಸ್ತಾಪಿತ ಜಮೀನುಗಳಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯ ಕೈಗೊಳ್ಳುವ ಮೊದಲು ಜಮೀನಿನ ವಿನ್ಯಾಸಕ್ಕೆ ನಗರ ಯೋಜನಾ 

ಇಲಾಖೆ/ ಅಭಿವೃದ್ಧಿ ಪ್ರಾಧಿಕಾರ/ ಸ್ಥಳೀಯ ಪ್ರಾಧಿಕಾರಗಳಿಂದ ಅನುಮೋದನೆ ಪಡೆಯತಕ್ಕದ್ದು. 

ಈ ಮೇಲಿನ ಯಾವುದೇ ಷರತ್ತುಗಳು ಉಲ್ಲಂಘನೆಯಾದಲ್ಲಿ ಈಗ ನೀಡಲಾಗಿರುವ ಅನುಮತಿಯನ್ನು ಕಾನೂನು ರೀತ್ಯ ರದ್ದುಪಡಿಸಲಾಗುವುದು 
ಮತ್ತು ಪ್ರಸ್ತಾಪಿತ ಭೂಮಿಯನ್ನು ಋಣಮುಕ್ತವಾಗಿ ಸರ್ಕಾರದಲ್ಲಿ ನಿಹಿತ ಮಾಡಿಕೊಳ್ಳಲಾಗುವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಬಿ. ಎಂ . ದಾಕ್ಷಾಯಣಮ್ಮ , 
P . R . 571 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
Sc 20 

ಕಂದಾಯ ಇಲಾಖೆ ( ಭೂ ಸುಧಾರಣೆ) . 
ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಕಂಇ 34 ಎಲ್‌ಆರ್ ಎಂ 2014 , ಬೆಂಗಳೂರು, ದಿನಾಂಕ: 14ನೇ ಜುಲೈ , 2014 
ಮೆ || ಜೀಸಸ್ ಮೇರಿ ಜೋಸೆಫ್ ಬೆಂಗಳೂರು ಪ್ರಾವಿನ್ಸ್ ಸೊಸೈಟಿ, ಬೆಂಗಳೂರು ಇವರಿಗೆ ಬೆಂಗಳೂರು ಉತ್ತರ ( ಅಪರ ) ತಾಲ್ಲೂಕು, ಯಲಹಂಕ 

ಕೋಗಿಲು ಗ್ರಾಮದ ಸ. ನಂ . 102 /2ರಲ್ಲಿ 6 - 00 ಎಕರೆ, ಸ. ನಂ . 120/2ರಲ್ಲಿ 1 -37 ಎಕರೆ / ಗುಂಟೆ, ಒಟ್ಟು 07 ಎಕರೆ 37 ಗುಂಟೆ ಜಮೀನನ್ನು 
ಶೈಕ್ಷಣಿಕ ಉದ್ದೇಶಕ್ಕಾಗಿ ಖರೀದಿಸಲು ಅನುಮತಿ ನೀಡುವಂತೆ ಶಿಫಾರಸ್ಸು ಮಾಡಿ, ಜಿಲ್ಲಾಧಿಕಾರಿ, ಬೆಂಗಳೂರು ಇವರು ಪ್ರಸ್ತಾವನೆ ಸಂಖ್ಯೆ : ಎಲ್‌ಆರ್‌ಎಫ್ 
(109) (ಎನ್‌ಎ) ಸಿಆರ್ /8 / 3 - 14 , ದಿನಾಂಕ 22 - 05 - 2014ನ್ನು ಸಲ್ಲಿಸಿದ್ದರು. ಈ ಪ್ರಸ್ತಾವನೆಯನ್ನು ಪರಿಶೀಲಿಸಿ , ಕರ್ನಾಟಕ ಭೂ ಸುಧಾರಣಾ ಅಧಿನಿಯಮ 
1961 ರ ಕಲಂ 109(1) ಮತ್ತು ಕರ್ನಾಟಕ ಭೂ ಸುಧಾರಣಾ ನಿಯಮಗಳು 1974ರ ನಿಯಮ 38 - ಬಿ ಮತ್ತು 38- ಸಿ ರಲ್ಲಿನ ಷರತ್ತುಗಳನ್ನು 
ಪೂರೈಸಿರುವುದರಿಂದ, ಕರ್ನಾಟಕ ಭೂ ಸುಧಾರಣೆ ಅಧಿನಿಯಮ 1961ರ ಕಲಂ 63 , 79ಎ , 79ಬಿ ಅಥವಾ 80ಕ್ಕೆ ವಿನಾಯಿತಿ ನೀಡಿ, ಕಲಂ 109ರಡಿ 
ಮೇಲ್ಕಂಡ ಜಮೀನನ್ನು ಖರೀದಿಸಲು ಈ ಕೆಳಕಂಡ ಷರತ್ತುಗಳಿಗೆ ಒಳಪಟ್ಟು ಸರ್ಕಾರದ ಅನುಮತಿ ನೀಡಲಾಗಿದೆ : 
1) ಯಾವ ಉದ್ದೇಶಕ್ಕಾಗಿ ಜಮೀನನ್ನು ಖರೀದಿಸಲು ಅನುಮತಿ ನೀಡಲಾಗಿದೆಯೋ ಅದೇ ಉದ್ದೇಶಕ್ಕಾಗಿ ಸದರಿ ಜಮೀನನ್ನು ಎರಡು 

ವರ್ಷಗಳೊಳಗಾಗಿ ಉಪಯೋಗಿಸತಕ್ಕದ್ದು ಮತ್ತು ಆ ಬಗ್ಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಲಿಖಿತವಾಗಿ ಮಾಹಿತಿ ನೀಡತಕ್ಕದ್ದು. 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೧ , ೨೦೧೪ 


೧೮೦೧ 


2) ವಿನಾಯಿತಿ ಪಡೆದವರು ಸರ್ಕಾರ ಅಥವಾ ಯಾವುದೇ ಷೆಡ್ಯೂಲ್ ಬ್ಯಾಂಕ್ ಅಥವಾ ಸಹಕಾರಿ , ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ 

ಒಂದಕ್ಕೆ ಅಥವಾ ಕಂಪನಿ ಕಾಯ್ದೆ , 1956ರ ಕಲಂ 3 ರಲ್ಲಿ ಹೇಳಿರುವಂತೆ ಶೇಕಡ 51 ಪೇಯ್ ಅಪ್ ಷೇರು ಬಂಡವಾಳ ಹೊಂದಿದ ರಾಜ್ಯ 
ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದ ನಿಯಂತ್ರಿತ ಅಥವಾ ಎರಡರ ಹಿಡಿತ ಹೊಂದಿರುವ ಸರ್ಕಾರದ ಸಂಘ /ಸಂಸ್ಥೆ 
ಒಂದಕ್ಕೆ ಖಾತರಿ ನೀಡಿ ಅಡಮಾನ ಹಾಗೂ ಇತರೆ ಹೊಣೆ ಮಾಡಿ ಸಾಲ ಪಡೆಯುವುದನ್ನು ಹೊರತುಪಡಿಸಿ ಸದರಿ ಜಮೀನನ್ನು ನಿಗದಿತ 

ಉದ್ದೇಶಕ್ಕಲ್ಲದೆ ಬೇರೆ ಉದ್ದೇಶಕ್ಕೆ ಬಳಸತಕ್ಕದ್ದಲ್ಲ. 
3) ಈ ಜಮೀನು ಯಾವುದೇ ನಗರಾಭಿವೃದ್ಧಿ ಪ್ರಾಧಿಕಾರದ ಸಿ. ಡಿ . ಪಿ / ಓ . ಡಿ . ಪಿ . ವ್ಯಾಪ್ತಿಯೊಳಗೆ ಬಂದರೆ, ಅದರಂತೆ ಅನುಮತಿ ಪಡೆದು 

ಉಪಯೋಗಿಸತಕ್ಕದ್ದು. 
4) ಈ ಅನುಮತಿಯು ಕರ್ನಾಟಕ ಭೂಸುಧಾರಣೆ ಅಧಿನಿಯಮ , 1961ರ ಕಲಂ 109ರನ್ವಯ ವಿನಾಯಿತಿ ಮಾತ್ರವಾಗಿರುತ್ತದೆ. ಬೇರೆ 

ಕಾನೂನುಗಳು/ಕಾಯ್ದೆಗಳು ಉಲ್ಲಂಘನೆಯಾದಲ್ಲಿ ಸಂಬಂಧಿಸಿದ ಕಾಯ್ದೆಯಡಿ ಅಗತ್ಯ ಕ್ರಮ ಜರುಗಿಸಲು ಅವಕಾಶವಿರುತ್ತದೆ. 
5) ಈ ಜಮೀನನ್ನು ವ್ಯವಸಾಯದಿಂದ ವ್ಯವಸಾಯೇತರ ಉದ್ದೇಶಕ್ಕಾಗಿ ಪರಿವರ್ತಿಸಿಕೊಳ್ಳಲು ಕರ್ನಾಟಕ ಭೂ ಕಂದಾಯ ಅಧಿನಿಯಮ, 1964ರ 

ಕಲಂ 95ರಂತೆ ಜಿಲ್ಲಾಧಿಕಾರಿಗಳಿಂದ ಅನುಮತಿ ಪಡೆಯತಕ್ಕದ್ದು. 
6) ಸಂಸ್ಥೆ ನಡೆಸುವ ಚಟುವಟಿಕೆಗಳು ಸ್ಥಳೀಯ ಕಾನೂನು, ಕರ್ನಾಟಕ ಮತ್ತು ಭಾರತ ಸರ್ಕಾರದ ಕಾನೂನುಗಳನ್ನು ಪಾಲಿಸತಕ್ಕದ್ದು. 
7) ಪ್ರಸ್ತಾಪಿತ ಜಮೀನುಗಳಲ್ಲಿ ಯಾವುದೇ ಅಭಿವೃದ್ದಿ ಕಾರ್ಯ ಕೈಗೊಳ್ಳುವ ಮೊದಲು ಜಮೀನಿನ ವಿನ್ಯಾಸಕ್ಕೆ ನಗರ ಯೋಜನಾ 

ಇಲಾಖೆ/ ಅಭಿವೃದ್ಧಿ ಪ್ರಾಧಿಕಾರ /ಸ್ಥಳೀಯ ಪ್ರಾಧಿಕಾರಗಳಿಂದ ಅನುಮೋದನೆ ಪಡೆಯತಕ್ಕದ್ದು. 

ಈ ಮೇಲಿನ ಯಾವುದೇ ಷರತ್ತುಗಳು ಉಲ್ಲಂಘನೆಯಾದಲ್ಲಿ ಈಗ ನೀಡಲಾಗಿರುವ ಅನುಮತಿಯನ್ನು ಕಾನೂನು ರೀತ್ಯ ರದ್ದುಪಡಿಸಲಾಗುವುದು 
ಮತ್ತು ಪ್ರಸ್ತಾಪಿತ ಭೂಮಿಯನ್ನು ಋಣಮುಕ್ತವಾಗಿ ಸರ್ಕಾರದಲ್ಲಿ ನಿಹಿತ ಮಾಡಿಕೊಳ್ಳಲಾಗುವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 


ಬಿ . ಎಂ . ದಾಕ್ಷಾಯಣಮ್ಮ , 
P . R . 557 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
SC 20 

ಕಂದಾಯ ಇಲಾಖೆ ( ಭೂ ಸುಧಾರಣೆ) . 
ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಕಂಇ 20 ಎಲ್‌ಆರ್‌ಎಂ 2014 , ಬೆಂಗಳೂರು, ದಿನಾಂಕ: 10ನೇ ಜುಲೈ , 2014 
ಮೆ || ಎಸ್ . ಎಸ್ . ಸಿ. ಸ್ಟೀಲ್ ಪ್ರೈವೇಟ್ ಲಿಮಿಟೆಡ್ , ಇವರಿಗೆ ಬಳ್ಳಾರಿ ಜಿಲ್ಲೆ, ಸಂಡೂರು ತಾಲ್ಲೂಕು, ಹನುಮನಹಳ್ಳಿ ಗ್ರಾಮದ ಸರ್ವೆ ನಂ . 48 ಮತ್ತು 
ಇತರೆ ಸರ್ವೆ ನಂಬರ್‌ಗಳಲ್ಲಿ ಒಟ್ಟು 198 ಎಕರೆ 24 ಗುಂಟೆ ಕೃಷಿ ಜಮೀನನ್ನು ಕೈಗಾರಿಕಾ ಉದ್ದೇಶಕ್ಕಾಗಿ ಖರೀದಿಸಲು ಸರ್ಕಾರದ ಅಧಿಸೂಚನೆ ಸಂಖ್ಯೆ : 
ಕಂಇ 23 ಎಲ್‌ಆರ್‌ಎಂ 2011 , ದಿನಾಂಕ : 07 - 01 - 2012 ರನ್ವಯ ಕರ್ನಾಟಕ ಭೂ ಸುಧಾರಣೆ ಅಧಿನಿಯಮ 1961ರ ಕಲಂ 109 (1ಎ) ರಡಿಯಲ್ಲಿ 
ನೀಡಲಾಗಿದೆ. ಈ ಸಂಸ್ಥೆಯು ಉದ್ದೇಶ ಪೂರೈಸಿಕೊಳ್ಳಲು ನೀಡಿದ 2 ವರ್ಷಗಳ ಕಾಲಾವಧಿಯು ಮುಕ್ತಾಯವಾಗಿರುವ ಹಿನ್ನೆಲೆಯಲ್ಲಿ ಸಕಾಲದಲ್ಲಿ 
ಉದ್ದೇಶವನ್ನು ಪೂರೈಸಿಕೊಳ್ಳಲು ಉಂಟಾದ ಅನಿವಾರ್ಯ ಕಾರಣಗಳನ್ನು ಸರ್ಕಾರವು ಪರಿಶೀಲಿಸಿದ ನಂತರ ಅರ್ಜಿದಾರ ಸಂಸ್ಥೆ 
ಪೂರೈಸಿಕೊಳ್ಳಲು ಕರ್ನಾಟಕ ಭೂ ಸುಧಾರಣೆ ನಿಯಮಗಳು 1974ರ ನಿಯಮ 38( ಡಿ) ಹಾಗೂ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಕಂಇ 125 ಎಲ್‌ಆರ್‌ಎ 
2002 , ದಿನಾಂಕ: 19 - 08 - 2002ರಲ್ಲಿ ಒದಗಿಸಲಾದ 5 ವರ್ಷಗಳ ಮಿತಿಗೊಳಪಡಿಸಿ , ಈ ಅಧಿಸೂಚನೆ ಹೊರಡಿಸಿದ ದಿನಾಂಕದಿಂದ ಅನ್ವಯವಾಗುವಂತೆ 2 
ವರ್ಷದವರೆಗೆ ಕಾಲಾವಧಿ ವಿಸ್ತಿರಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ವಾರ ಸಂಸ್ಥೆಗೆ ಉದ್ದೇಶ 


ಬಿ . ಎಂ . ದಾಕ್ಷಾಯಣಮ್ಮ , 
P . R . 558 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
SC 20 

ಕಂದಾಯ ಇಲಾಖೆ ( ಭೂ ಸುಧಾರಣೆ). 
ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಂಇ 67 ಎಲ್‌ಆರ್ ಎಂ 2013 , ಬೆಂಗಳೂರು, ದಿನಾಂಕ : 10ನೇ ಜುಲೈ , 2014 
ಮೆ | ಹೊತ್ತೂರು ಇಸ್ಪಾತ್ ಪ್ರೈವೇಟ್ ಲಿಮಿಟೆಡ್ , ಬಳ್ಳಾರಿ ಇವರಿಗೆ ಬಳ್ಳಾರಿ ತಾಲ್ಲೂಕಿನ ಕುಡುತಿನಿ ಗ್ರಾಮದ ಸರ್ವೆ ನಂ . 402 ಮತ್ತು ಇತರೆ ಸರ್ವೆ 
ನಂಬರ್‌ಗಳಲ್ಲಿ ಹಾಗೂ ವೇಣಿವೀರಾಪುರ ಗ್ರಾಮದ ಸರ್ವೆ ನಂ . 281/2 ಮತ್ತು ಇತರೆ ಸರ್ವೆ ನಂಬರ್‌ಗಳಲ್ಲಿ ಒಟ್ಟು 149 - 79 - 05 ಎಕರೆ ಕೃಷಿ ಜಮೀನನ್ನು 
ಕೈಗಾರಿಕಾ ಉದ್ದೇಶಕ್ಕಾಗಿ ಮತ್ತು ರೈಲ್ವೆ ಸೈಡಿಂಗ್ ಪ್ರಾಜೆಕ್ಟ್‌ಗಾಗಿ ಖರೀದಿಸಲು ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಕಂಇ 68 ಎಲ್‌ಆರ್‌ಎಂ 2010 , ದಿನಾಂಕ : 
30 - 08 -2011 ರನ್ವಯ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961ರ ಕಲಂ 109(1ಎ) ರಡಿಯಲ್ಲಿ ಅನುಮತಿಯನ್ನು ನೀಡಲಾಗಿದೆ. ಈ ಸಂಸ್ಥೆಯು ಉದ್ದೇಶ 
ಪೂರೈಸಿಕೊಳ್ಳಲು ನೀಡಿದ 2 ವರ್ಷಗಳ ಕಾಲಾವಧಿಯು ಮುಕ್ತಾಯವಾಗಿರುವ ಹಿನ್ನೆಲೆಯಲ್ಲಿ ಸಕಾಲದಲ್ಲಿ ಉದ್ದೇಶವನ್ನು ಪೂರೈಸಿಕೊಳ್ಳಲು ಉಂಟಾದ 
ಅನಿವಾರ್ಯ ಕಾರಣಗಳನ್ನು ಸರ್ಕಾರವು ಪರಿಶೀಲಿಸಿದ ನಂತರ ಅರ್ಜಿದಾರ ಸಂಸ್ಥೆಗೆ ಉದ್ದೇಶ ಪೂರೈಸಿಕೊಳ್ಳಲು ಕರ್ನಾಟಕ ಭೂ ಸುಧಾರಣೆ ನಿಯಮಗಳು 


೧೮೦೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೧ , ೨೦೧೪ 

ಭಾಗ ೩ 
1974ರ ನಿಯಮ 38( ಡಿ) ಹಾಗೂ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಕಂಇ 125 ಎಲ್ ಆರ್ ಎ 2002, ದಿನಾಂಕ: 19 - 08 -2002ರಲ್ಲಿ ಒದಗಿಸಲಾದ 5 
ವರ್ಷಗಳ ಮಿತಿಗೊಳಪಡಿಸಿ , ಈ ಅಧಿಸೂಚನೆ ಹೊರಡಿಸಿದ ದಿನಾಂಕದಿಂದ ಅನ್ವಯವಾಗುವಂತೆ 2 ವರ್ಷದವರೆಗೆ ಕಾಲಾವಧಿ ವಿಸ್ತಿರಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 


ಬಿ . ಎಂ . ದಾಕ್ಷಾಯಣಮ್ಮ , 
P . R . 559 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
SC 20 

ಕಂದಾಯ ಇಲಾಖೆ ( ಭೂ ಸುಧಾರಣೆ). 

ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ನಿಬಂಧಕರ ಕಛೇರಿ, ನಂ .1, ಆಲಿ ಅಸ್ಕರ್ ರಸ್ತೆ, ಬೆಂಗಳೂರು-52 
ವಿಷಯ: ಸಮಾಪನೆಗೊಂಡಿರುವ ಆರೈಾ ಆರೋಗ್ಯ ಗೃಹ ನಿರ್ಮಾಣ ಸಹಕಾರ ಸಂಘ ನಿಯಮಿತ, ಬೆಂಗಳೂರು. 

ಈ ಸಂಘದ ನೋಂದಣಿಯನ್ನು ರದ್ದುಪಡಿಸುವ ಬಗ್ಗೆ. 
ಉಲ್ಲೇಖ: 1) ಈ ಕಛೇರಿ ಅದೇಶದ ಸಮಸಂಖ್ಯೆ ದಿನಾಂಕ: 25 - 02 -2014 , 

2) ಸಹಕಾರ ಸಂಘಗಳ ಉಪ ನಿಬಂಧಕರು, ದಕ್ಷಿಣ ವಲಯ ಬೆಂಗಳೂರು ನಗರ ಜಿಲ್ಲೆ , ರವರ ಪತ್ರದ 

ದಿನಾಂಕ: 04 - 06 - 2014 , 
3) ಸಹಕಾರ ಅಭಿವೃದ್ಧಿ ಅಧಿಕಾರಿ ಸಹಕಾರ ಸಂಘಗಳ ಉಪ ನಿಬಂಧಕರ ಕಛೇರಿ ದಕ್ಷಿಣ ವಲಯ ಹಾಗೂ 

ಸಮಾಪನಾಧಿಕಾರಿಗಳು ಆಲ್ಯಾ ಆರೋಗ್ಯ ಗೃಹ ನಿರ್ಮಾಣ ಸಹಕಾರ ಸಂಘ ನಿಯಮಿತ, ಬೆಂಗಳೂರು 
ರವರ ಪತ್ರದ ದಿನಾಂಕ: 14 - 05 - 2014, 


ಪ್ರಸ್ತಾವನೆ: 

ಸಮಾಪನೆಗೊಂಡಿರುವ ಆಲ್ಯಾ ಆರೋಗ್ಯ ಗೃಹ ನಿರ್ಮಾಣ ಸಹಕಾರ ಸಂಘ ನಿಯಮಿತ, ನಂ . 10 ಎಸ್. ಎ ಕಾಂಪ್ಲೆಕ್ಸ್ 100 ಆಡಿ ರಸ್ತೆ, 
ಜೆ. ಪಿ. ನಗರ 6ನೇ ಹಂತ, ಬೆಂಗಳೂರು ಈ ಸಂಘವನ್ನು ಸಮಾಪನೆಗೊಳಿಸಿ ಸಹಕಾರ ಅಭಿವೃದ್ಧಿ ಅಧಿಕಾರಿ ಸಹಕಾರ ಸಂಘಗಳ ಉಪ ನಿಬಂಧಕರ ಕಛೇರಿ, 
ದಕ್ಷಿಣ ವಲಯ ಚಾಮರಾಜಪೇಟೆ, ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ರವರನ್ನು ಸಮಾಪನಾಧಿಕಾರಿಯನ್ನಾಗಿ ನೇಮಿಸಿ ಉಲ್ಲೇಖ (1) ರಲ್ಲಿ 
ಆದೇಶಿಸಲಾಗಿದೆ. 

ಉಲ್ಲೇಖ ( 2) ರ ಪತ್ರದಲ್ಲಿ ಸಹಕಾರ ಸಂಘಗಳ ಉಪ ನಿಬಂಧಕರು, ದಕ್ಷಿಣ ವಲಯ ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ರವರು ಉಲ್ಲೇಖ 
(3) ರ ಪ್ರಸ್ತಾವನೆಯನ್ನು ಪರಿಶೀಲಿಸಿ, ಸಮಾಪನೆಯಲ್ಲಿರುವ ಈ ಸಂಘದ ನೋಂದಣಿಯನ್ನು ರದ್ದುಪಡಿಸಬಹುದೆಂದು ಶಿಫಾರಸ್ಸು ಮಾಡಿರುತ್ತಾರೆ. ಹಾಗೂ 
ಉಲ್ಲೇಖ ( 3) ರ ಪತ್ರದಲ್ಲಿ ಸಮಾಪನಾಧಿಕಾರಿಗಳು ದಿನಾಂಕ: 03 - 03 - 2014 ರಂದು ಸಂಘದ ಪ್ರಭಾರ ವಹಿಸಿಕೊಂಡು, ನಂತರ ಸಂಘದ 2013 - 14 ನೇ 
ಸಾಲಿನ ಲೆಕ್ಕ ಪರಿಶೋಧನಾ ವರದಿಯಂತೆ ವಸೂಲಾಗತಕ್ಕೆ ಎಲ್ಲಾ ಆಸ್ತಿಗಳನ್ನು ವಸೂಲಿಸಿ ಜವಾಬ್ದಾರಿಯನ್ನು ವಿಲೇವಾರಿ ಮಾಡಿ ಆಸ್ತಿ ಜವಾಬ್ದಾರಿಗಳನ್ನು 
ಶೂನ್ಯಗೊಳಿಸಿವುದರಿಂದ ಹಾಗೂ ಈ ಸಂಘವನ್ನು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 72 ( 2 ) ( ಬಿ) ರನ್ವಯ ಸಮಾಪನೆಗೊಳಿಸಿದ 
ಆದೇಶದ ವಿರುದ್ಧ ಯಾವುದೇ ಸದಸ್ಯರು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 106( 2)(1) ರನ್ವಯ ಅಪೀಲು ಸಲ್ಲಿಸಲು 60 ದಿವಸಗಳ 
ಕಾಲಾವಕಾಶವಿದ್ದು ಈ ಅವಧಿಯಲ್ಲಿ ಯಾವುದೇ ಅಪೀಲು ಸಲ್ಲಿಸಿರುವುದು ಕಂಡು ಬಂದಿರುವುದಿಲ್ಲ ಈ ಅಂಶಗಳ ಹಿನ್ನೆಲೆಯಲ್ಲಿ ಸಂಘದ 
ನೋಂದಣಿಯನ್ನು ರದ್ದು ಪಡಿಸಬಹುದಾಗಿದೆ ಎಂದು ದಿನಾಂಕ: 30 - 04 - 2014 ರ ಸಮಾಪನಾಧಿಕಾರಿಗಳ ನಡವಳಿಯೊಂದಿಗೆ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 

ಈ ಹಿನ್ನೆಲೆಯಲ್ಲಿ ಹಾಗೂ ಸಮಾಪನಾಧಿಕಾರಿಗಳ ವರದಿ ಮತ್ತು ದಿನಾಂಕ: 30- 04 - 2014ರ ಸಮಾಪನಾಧಿಕಾರಿಗಳ ನಡವಳಿಯನ್ನು ಪರಿಗಣಿಸಿ 
ಸಂಘದ ಅಸ್ತಿತ್ವದಿಂದ ಸಾರ್ವಜನಿಕರಿಗಾಗಲಿ ಸಂಘದ ಸದಸ್ಯರಿಗಾಗಲಿ ಯಾವದೇ ಪ್ರಯೋಜನವಿಲ್ಲವೆಂದು ಮನಗೊಂಡು ಈ ಕೆಳಕಂಡಂತೆ ಆದೇಶ 
ಹೊರಡಿಸಲಾಗಿದೆ. 

ಆದೇಶ 
ಸಂಖ್ಯೆ:ಸ. ಸಂ .ನಿ /ಸಮಾಪನೆ/ 34 / 2013 - 14 ಬೆಂಗಳೂರು ದಿನಾಂಕ: 27 - 06 - 2014 
ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 75 ರನ್ವಯ ದತ್ತವಾದ ಅಧಿಕಾರವನ್ನು ಚಲಾಯಿಸಿ ಡಾ : ಎನ್.ಎಸ್. ಚನ್ನಪ್ಪಗೌಡ, 
ಸಹಕಾರ ಸಂಘಗಳ ನಿಬಂಧಕರು, ಕರ್ನಾಟಕ ರಾಜ್ಯ ಬೆಂಗಳೂರು ಆದ ನಾನು ಸಮಾಪನೆಗೊಂಡಿರುವ ಆಲ್ಯಾ ಆರೋಗ್ಯ ಗೃಹ ನಿರ್ಮಾಣ ಸಹಕಾರ ಸಂಘ 
ನಿಯಮಿತ, ನಂ . 10 , ಎಸ್. ಎ .ಕಾಂಪ್ಲೆಕ್ಸ್ , 100 ಅಡಿ ರಸ್ತೆ, ಜೆ. ಪಿ. ನಗರ, 6ನೇ ಹಂತ, ಬೆಂಗಳೂರು ಇದರ ನೋಂದಣಿ ಸಂಖ್ಯೆ: 
ಹೆಚ್.ಎಸ್. ಜೆ - 2/242/ ಹೆಚ್. ಹೆಚ್.ಎಸ್ /2009 -10, ದಿನಾಂಕ: 23 - 12 - 2009 ನ್ನು ರದ್ದುಪಡಿಸಿ ಆದೇಶಿಸಿರುತ್ತೇನೆ. ಈ ನೋಂದಣಿ ರದ್ಧತಿ ಆದೇಶದ 
ದಿನಾಂಕದಿಂದ ಸದರಿ ಸಂಘದ ಕಾರ್ಯ ಚಟುವಟಿಕೆಗಳು ಸಂಪೂರ್ಣವಾಗಿ ನಿಂತುಹೋಗಿರುತ್ತದೆಂದು ಸಂಘವು ಅಸ್ತಿತ್ವದಲ್ಲಿಲ್ಲದೆ ವಿಸರ್ಜಿತವಾಗಿದೆಯೆಂದು 
ಪರಿಗಣಿಸಿ ಸಂಘದ ದಾಖಲಾತಿಗಳನ್ನು ಸಹಕಾರ ಸಂಘಗಳ ಉಪ ನಿಬಂಧಕರು ದಕ್ಷಿಣ ವಲಯ ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ಇವರ ಕಛೇರಿಗೆ 
ಒಪ್ಪಿಸಿ ಸ್ವೀಕೃತಿ ಪಡೆದುಕೊಳ್ಳತಕ್ಕದ್ದು. 

ಆದೇಶವನ್ನು ನನ್ನ ಹಸ್ತಾಕ್ಷರ ಹಾಗೂ ಕಛೇರಿಯ ಮೊಹರಿನೊಂದಿಗೆ ಈ ದಿನ ಅಂದರೆ ದನಾಂಕ: 27 - 06 - 2014 ರಂದು ಹೊರಡಿಸಲಾಗಿದೆ. 


PR- 479 
Sc - 10 


ಡಾ : ಎನ್ .ಎಸ್ . ಚನ್ನಪ್ಪಗೌಡ, 
ಸಹಕಾರ ಸಂಘಗಳ ನಿಬಂಧಕರು, 
ಕರ್ನಾಟಕ ರಾಜ್ಯ , ಬೆಂಗಳೂರು. 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೧ , ೨೦೧೪ 

೧೮೦೩ 
ಪೊಲೀಸ್ ಕಮೀಷನರ್ ರವರ ಕಛೇರಿ, ನಂ .1, ಇನ್‌ಫೆಂಟ್ರಿ ರಸ್ತೆ, ಬೆಂಗಳೂರು ನಗರ 

ಅಧಿಸೂಚನೆ 
ಸಂಖ್ಯೆ/ ಸಿಬಿ/ 10 / ಡಿಸಿಪಿ/ ಸಂ . ಷ /2014 , ಬೆಂಗಳೂರು ದಿನಾಂಕ : 20- 05 - 2014 
ಬೆಂಗಳೂರು ನಗರ - ಮಡಿವಾಳ ಸಂಚಾರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಬರುವ ಹೆಚ್.ಎಸ್.ಆರ್ ಬಡಾವಣೆಯ 27ನೇ ಮುಖ್ಯರಸ್ತೆಯು 
ಹೊಸೂರು ಮುಖ್ಯರಸ್ತೆಯಿಂದ ಸರ್ಜಾಪುರ ರಸ್ತೆಯನ್ನು ಸೇರುವ ಸಂಪರ್ಕ ಸಾಧಿಸುವ ಜೋಡಣೆ ರಸ್ತೆಯಾಗಿದ್ದು ಸದರಿ ರಸ್ತೆಯಲ್ಲಿ ಸಾರ್ವಜನಿಕರು 
ನಿರಂತರವಾಗಿ ಹೊಸೂರು ರಾಷ್ಟ್ರೀಯ ಹೆದ್ದಾರಿ ಮತ್ತು ಸರ್ಜಾಪುರ ರಸ್ತೆಯ ಕಡೆಗೆ ಎರಡು ದಿಕ್ಕಿನಿಂದಲೂ ವಾಹನಗಳು ಸಂಚರಿಸುತ್ತಿರುವುದರಿಂದ 
ಸಂಚಾರ ದಟ್ಟಣೆಯು ಅತ್ಯಧಿಕವಾಗಿರುತ್ತದೆ. 

- ಹೆಚ್ .ಎಸ್. ಆರ್ ಲೇಯೌಟ್ ನ 27ನೇ ಮುಖ್ಯರಸ್ತೆಯು 120 ಅಡಿ ಅಗಲವಾಗಿದ್ದು ರಸ್ತೆಯ ಇಕ್ಕೆಲಗಳಲ್ಲೂ ಆಸ್ಪತ್ರೆ, ಬ್ಯಾಂಕು, 
ಶಾಲಾ/ಕಾಲೇಜುಗಳು , ಹೆಸರಾಂತ ಘೋರೂಂಗಳು, ವಾಣಿಜ್ಯ ಸಂಕೀರ್ಣ, ಮಳಿಗೆಗಳು ವ್ಯಾಪಿಸಿರುವುದರಿಂದ ರಸ್ತೆಯ ಎರಡುಬದಿಯಲ್ಲೂ ಸಾರ್ವಜನಿಕರು 
ತಮ್ಮ ವಾಹನಗಳನ್ನು ಅಡ್ಡಾದಿಡ್ಡಿಯಾಗಿ ನಿಲುಗಡೆ ಮಾಡುತ್ತಿರುವುದರಿಂದ ಸಾರ್ವಜನಿಕರ ಸುಗಮ ಸಂಚಾರ ವ್ಯವಸ್ಥೆಯ ಮೇಲೆ ವೈತಿರಿಕ್ತ ಪರಿಣಾಮ 
ಬೀರುತ್ತಿರುವುದರಿಂದ ಸಾರ್ವಜನಿಕರ ಸಂಚಾರಕ್ಕೆ ಅಡಚಣೆಯಾಗುತ್ತಿರುವುದರಿಂದ ಹಾಗೂ ಸ್ಥಳೀಯ ನಾಗರೀಕರ ಸಾರ್ವಜನಿಕರ ವಾಹನ ನಿಲುಗಡೆಗೆ 
ಅವಕಾಶಕಲ್ಪಿಸುವುದು ಅವಶ್ಯಕವಾಗಿರುತ್ತದೆ. ಸದರಿ ವಿಷಯದ ಬಗ್ಗೆ ಸ್ಥಳೀಯ ನಾಗರೀಕರು ಮತ್ತು ಹೆಚ್.ಎಸ್.ಅರ್ ಲೇಔಟ್ ಬಡಾವಣೆಯ ಸಂಘದ 
ಪದಾಧಿಕಾರಿಗಳು ಠಾಣೆಯಲ್ಲಿ ನಡೆಸಲಾಗುವ ಸಾರ್ವಜನಿಕರ ಸಂಪರ್ಕ ಸಭೆಯಲ್ಲಿ ಮನವಿ ಮಾಡುತ್ತಿರುವುದರಿಂದ ಸಾರ್ವಜನಿಕರ ಸಂಚಾರದ 
ಹಿತಾ-ದೃಷ್ಟಿಯಿಂದ ಈ ಕೆಳಕಂಡ ಹೆಚ್.ಎಸ್. ಆರ್ ಲೇಔಟ್ 27ನೇ ಮುಖ್ಯರಸ್ತೆ ರಸ್ತೆಯ ಇಕ್ಕೆಲಗಳಲ್ಲೂ ಅಡ್ಡಾದಿಡ್ಡಿಯಾಗಿ ನಿಲುಗಡೆಯಾಗುತ್ತಿರುವ ಎಲ್ಲಾ 
ರೀತಿಯ ವಾಹನಗಳ ನಿಲುಗಡೆಯನ್ನು ನಿಷೇಧಿಸಿ ಪೂರ್ವಭಾಗಕ್ಕೆ ನಾಲ್ಕುಚಕ್ರವಾಹನಗಳು ಮತ್ತು ಪಶ್ಚಿಮಕ್ಕೆ ದ್ವಿಚಕ್ರವಾಹಗಳ ನಿಲುಗಡೆಗೆ ಅವಕಾಶ ಕಲ್ಪಿಸಿ 
ಜಾರಿಗೊಳಿಸುವುದು ಅವಶ್ಯಕವಾಗಿರುತ್ತದೆ. 
ಆದ್ದರಿಂದ ಕಲಂ 115 ಮೋಟಾರು ವಾಹನಕಾಯ್ದೆ 1988 ಹಾಗೂ ಕಲಂ 3 ಕರ್ನಾಟಕ ಟ್ರಾಫಿಕ್ ಕಂಟ್ರೋಲ್ ಅಕ್ಸ್ 1960ರ ಪ್ರಕಾರ ನನ್ನ 

ರವನ್ನು ಚಲಾಯಿಸಿ ರಾಘವೇಂದ್ರ ಹೆಚ್ . ಔರಾದಕರ್ ಐಪಿಎಸ್, ಪೋಲೀಸ್ ಕಮೀಷನರ್, ಬೆಂಗಳೂರು ನಗರ ಆದ 
ನಾನು ಈ ಕೆಳಕಂಡಂತೆ ಸಂಚಾರ ನಿರ್ಬಂಧನೆಗಳನ್ನು ಜಾರಿಗೊಳಿಸಿ ಆದೇಶಿಸಿರುತ್ತೇನೆ. 

ಸ್. ಆರ್ . ಲೇಔಟ್‌ನ 27ನೇ ಮುಖ್ಯ ರಸ್ತೆಯಲ್ಲಿ ಅಗರ ಸರ್ಜಾಪುರ ರಸ್ತೆಯ 27ನೇ ಮುಖ್ಯ ರಸ್ತೆ ಜಂಕ್ಷನ್‌ನಿಂದ 100 
ಮೀಟರ್‌( ಹೊರತುಪಡಿಸಿ) ಮುಂಭಾಗದಿಂದ ಸಿ. ಪಿ. ಡಬ್ಲೂಡಿ, ವಸತಿ ಗೃಹದವರೆಗೆ ರಸ್ತೆಯ ಪೂರ್ವ ಭಾಗಕ್ಕೆ ನಾಲ್ಕು ಚಕ್ರದ ವಾಹನಗಳು ಮತ್ತು 
ಪಶ್ಚಿಮ ಭಾಗಕ್ಕೆ ದ್ವಿಚಕ್ರ ವಾಹನಗಳನ್ನು ನಿಲುಗಡೆ ಮಾಡಲು ಅವಕಾಶ ಕಲ್ಪಿಸಲಾಗಿದೆ. 

ಅಂತೆಯೇ ಕಲಂ 116 ಮೋಟಾರು ವಾಹನ ಕಾಯ್ದೆ 1988 ಹಾಗೂ ಕಲಂ 4 ಕರ್ನಾಟಕ ಟ್ರಾಫಿಕ್ ಕಂಟ್ರೋಲ್ ಆಕ್ಟ್ 1960 ರಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಮೇಲ್ಕಂಡ ಸಂಚಾರ ನಿಬಂಧನೆಗಳನ್ನು ಜಾರಿಗೊಳಿಸಲು ಅಗತ್ಯವಿರುವ ಸೂಚನಾ ಫಲಕಗಳನ್ನು ಸೂಕ್ತವಾದ ಸ್ಥಳದಲ್ಲಿ 
ಅಳವಡಿಸಲು ಸ್ಥಳೀಯ ಅಧಿಕಾರಿಗಳಿಗೆ ಆದೇಶಿಸಿರುತ್ತೇನೆ. 

ಮೇಲ್ಕಂಡ ಸಂಚಾರ ವ್ಯವಸ್ಥೆಯನ್ನು ದಿನಾಂಕ : 24 .05.2014 ರಿಂದ ಜಾರಿಗೆ ಬರುವಂತೆ ಆದೇಶಿಸಿರುತ್ತೇನೆ. 
ಈ ಆದೇಶವನ್ನು ನಾನು ಈ ದಿನ ಅಂದರೆ ದಿನಾಂಕ:20.05.2014ರಂದು ನನ್ನ ಸಹಿ ಮತ್ತು ಮುದ್ರೆಯೊಂದಿಗೆ ನೀಡಿರುತ್ತೇನೆ. 

ರಾಘವೇಂದ್ರ, ಹೆಚ್.ಔರಾದಕರ್ , ಐ. ಪಿ.ಎಸ್, 
PR- 480 

ಪೊಲೀಸ್ ಕಮೀಷನರ್, 
Sc - 10 

ಬೆಂಗಳೂರು ನಗರ. 
ಪೊಲೀಸ್ ಕಮೀಷನರ್ ರವರ ಕಛೇರಿ, ನಂ .1, ಇನ್‌ಫೆಂಟ್ರಿ ರಸ್ತೆ, ಬೆಂಗಳೂರು ನಗರ 

ಅಧಿಸೂಚನೆ 


0 / 08 / ಡಿಸಿಪಿ/ ಸಂ . ಪೂ /2014, ಬೆಂಗಳೂರು, ದಿನಾಂಕ: 20. 05 .2014 
ಬೆಂಗಳೂರು ನಗರ - ಮಡಿವಾಳ ಸಂಚಾರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಬರುವ ಹೆಚ್.ಎಸ್.ಆರ್ ಬಡಾವಣೆಯ 15ನೇ ಅಡ್ಡರಸ್ತೆಯು 
ಹೆಚ್.ಎಸ್. ಆರ್ 14ನೇ ಮುಖ್ಯರಸ್ತೆಯಿಂದ ಹೆಚ್ .ಎಸ್. ಆರ್ 19ನೇ ಮುಖ್ಯರಸ್ತೆಯನ್ನು ಸೇರುವ ಸಂಪರ್ಕಸಾಧಿಸುವ ಜೋಡಣೆ ರಸ್ತೆಯಾಗಿದ್ದು, 
ಸಾರ್ವಜನಿಕರು ಮತ್ತು ಎಲ್ಲಾ ರೀತಿಯ ವಾಹನಗಳು ನಿರಂತರವಾಗಿ ಎರಡು ದಿಕ್ಕಿನಿಂದಲೂ ವಾಹನಗಳು ಸಂಚರಿಸುತ್ತಿರುವುದರಿಂದ ಸಂಚಾರ ದಟ್ಟಣೆಯು 
ಅತ್ಯಧಿಕವಾಗಿರುತ್ತದೆ. 

ಹೆಚ್.ಎಸ್.ಆರ್ ಲೇಔಟ್‌ನ 15ನೇ ಅಡ್ಡರಸ್ತೆಯು 60 ಅಡಿ ಅಗಲವಾಗಿದ್ದು ರಸ್ತೆಯ ಇಕ್ಕೆಲಗಳಲ್ಲೂ ಆಸ್ಪತ್ರೆ ಬ್ಯಾಂಕು, ವಾಣಿಜ್ಯ ಸಂಕೀರ್ಣ, 
ಮಳಿಗೆಗಳು ವ್ಯಾಪಿಸಿರುವುದರಿಂದ ರಸ್ತೆಯ ಎರಡು ಕಡೆಯಿಂದಲೂ ಸಹ ಎಲ್ಲಾ ಮಾದರಿಯ ವಾಹನಗಳು ಸಂಚರಿಸುತ್ತಿರುವುದರಿಂದ ಸ್ಥಳೀಯ ಮತ್ತು 
ಅಕ್ಕ - ಪಕ್ಕದ ಬಡಾವಣೆಯ ಸಾರ್ವಜನಿಕರ ಸುಗಮ ಸಂಚಾರ ವ್ಯವಸ್ಥೆಯ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುವುದಲ್ಲದೇ ಸಾರ್ವಜನಿಕರ ಸಂಚಾರಕ್ಕೆ 
ಅಡಚಣೆಯಾಗುತ್ತಿರುವುದು ಕಂಡುಬಂದಿರುತ್ತದೆ. ಸದರಿ ವಿಷಯದ ಬಗ್ಗೆ ಸ್ಥಳೀಯ ನಾಗರೀಕರು ಮತ್ತು ಹೆಚ್.ಎಸ್.ಆರ್ ಲೇಔಟ್ ಬಡಾವಣೆಯ ಸಂಘದ 
ಪದಾಧಿಕಾರಿಗಳು ಸಾರ್ವಜನಿಕರ ಸಂಪರ್ಕ ಸಭೆಯಲ್ಲಿ ಮನವಿಮಾಡುತ್ತಿರುವುದರಿಂದ ಸಾರ್ವಜನಿಕರ ಸಂಚಾರದ ಹಿತಾ- ದೃಷ್ಟಿಯಿಂದ ಈ ಕೆಳಕಂಡ 
ಹೆಚ್ . ಎಸ್. ಆರ್ ಲೇಔಟ್ 15ನೇ ಅಡ್ಡರಸ್ತೆಯ ಎರಡು ಕಡೆಗಳಿಂದಲೂ ಎಲ್ಲಾ ರೀತಿಯ ವಾಹನಗಳ ಸಂಚಾರವನ್ನು ನಿಷೇಧಿಸಿ ಜಾರಿಗೊಳಿಸುವುದು 
ಅವಶ್ಯಕವಾಗಿರುತ್ತದೆ . 


೧೮೦೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೧, ೨೦೧೪ 

ಭಾಗ ೩ 
ಆದ್ದರಿಂದ ಕಲಂ 115 ಮೋಟಾರು ವಾಹನಕಾಯ್ದೆ 1988 ಹಾಗೂ ಕಲಂ 3 ಕರ್ನಾಟಕ ಟ್ರಾಫಿಕ್ ಕಂಟ್ರೋಲ್ ಆಕ್ಟ್ 1960ರ ಪ್ರಕಾರ ನನ್ನ 
ಅಧಿಕಾರ ವ್ಯಾಪ್ತಿಯಲ್ಲಿರುವ ಅಧಿಕಾರವನ್ನು ಚಲಾಯಿಸಿ ರಾಘವೇಂದ್ರ ಹೆಚ್. ಔರಾದಕರ್ ಐಪಿಎಸ್, ಪೊಲೀಸ್ ಕಮೀಷನರ್ , ಬೆಂಗಳೂರು ನಗರ ಆದ 
ನಾನು ಈ ಕೆಳಕಂಡಂತೆ ಸಂಚಾರ ನಿರ್ಬಂಧನೆಗಳನ್ನು ಜಾರಿಗೊಳಿಸಿ ಆದೇಶಿಸಿರುತ್ತೇನೆ. 

ಹೆಚ್.ಎಸ್. ಆರ್ . ಲೇಔಟ್ 15ನೇ ಅಡ್ಡ ರಸ್ತೆಯ ಡ್ರಾಪ್ ಟೋಟಲ್ ಸ್ವೀರಿಟ್ 14ನೇ ಮುಖ್ಯರಸ್ತೆಯಿಂದ ಹೆಚ್ .ಎಸ್. ಆರ್ . 19ನೇ ಮುಖ್ಯ 
ರಸ್ತೆಯವರೆಗೆ ಹೆಚ್. ಟಿ. ವಿ ಮತ್ತು ಹೆಚ್. ಜಿ.ವಿ , ಲಾರಿಗಳು , ಟ್ಯಾಂಕರ್‌ಗಳು, ಟೂರಿಸ್ಟ್ ಬಸ್ಸುಗಳು, ಫ್ಯಾಕ್ಟರಿ ಬಸ್ಸುಗಳು, ಪ್ರೈವೇಟ್ ಬಸ್ಸುಗಳು ಮತ್ತು 
ಲಘವಾಹನಗಳಾದ ಟ್ರಾಕ್ಟರ್ , ಟೆಂಪೋ , ಮಿನಿ ಟ್ಯಾಂಕರ್‌ಗಳು ಹಾಗೂ ಇತರೆ ಲಘು ಸರಕುಸಾಗಾಣಿಕಾ ವಾಹನಗಳ ಸಂಚಾರವನ್ನು ಸಂಪೂರ್ಣವಾಗಿ 

ನಿಷೇಧಿಸಲಾಗಿರುತ್ತದೆ. 
ಅಂತೆಯೇ ಕಲಂ 116 ಮೋಟಾರು ವಾಹನ ಕಾಯ್ದೆ 1988 ಹಾಗೂ ಕಲಂ 4 ಕರ್ನಾಟಕ ಟ್ರಾಫಿಕ್ ಕಂಟ್ರೋಲ್ ಆಕ್ಟ್ 1960 ರಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಮೇಲ್ಕಂಡ ಸಂಚಾರ ನಿಬಂಧನೆಗಳನ್ನು ಜಾರಿಗೊಳಿಸಲು ಅಗತ್ಯವಿರುವ ಸೂಚನಾ ಫಲಕಗಳನ್ನು ಸೂಕ್ತವಾದ ಸ್ಥಳದಲ್ಲಿ 
ಅಳವಡಿಸಲು ಸ್ಥಳೀಯ ಅಧಿಕಾರಿಗಳಿಗೆ ಆದೇಶಿಸಿರುತ್ತೇನೆ. 

ಮೇಲ್ಕಂಡ ಸಂಚಾರ ವ್ಯವಸ್ಥೆಯನ್ನು ದಿನಾಂಕ : 24.05. 2014 ರಿಂದ ಜಾರಿಗೆ ಬರುವಂತೆ ಆದೇಶಿಸಿರುತ್ತೇನೆ. 
ಈ ಆದೇಶವನ್ನು ನಾನು ಈ ದಿನ ಅಂದರೆ ದಿನಾಂಕ: 20 .05.2014ರಂದು ನನ್ನ ಸಹಿ ಮತ್ತು ಮುದ್ರೆಯೊಂದಿಗೆ ನೀಡಿರುತ್ತೇನೆ. 

ರಾಘವೇಂದ್ರ, ಹೆಚ್. ಔರಾದಕರ್, ಐ . ಪಿ. ಎಸ್ , 
PR- 481 

ಪೊಲೀಸ್ ಕಮೀಷನರ್ , 
SC -10 

ಬೆಂಗಳೂರು ನಗರ. 
ಪೊಲೀಸ್ ಕಮೀಷನರ್ ರವರ ಕಛೇರಿ, ನಂ .1, ಇನ್‌ಫೆಂಟ್ರಿ ರಸ್ತೆ, ಬೆಂಗಳೂರು ನಗರ 


ಅಧಿಸೂಚನೆ 


ಸಂಖ್ಯೆ / ಸಿಬಿ / 11 / ಡಿಸಿಪಿ/ ಸಂ . ಪೂ / 2014, ಬೆಂಗಳೂರು, ದಿನಾಂಕ: 20.05. 2014 
ಬೆಂಗಳೂರು ನಗರ - ಮಡಿವಾಳ ಸಂಚಾರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಬರುವ ಹೆಚ್.ಎಸ್. ಆರ್ ವರ್ತುಲ ರಸ್ತೆಯ ಸರ್ವಿಸ್ ರಸ್ತೆಯ 
ಎರಡು ಕಡೆಗಳಲ್ಲೂ ವಾಹನಗಳನ್ನು ಅನಧಿಕೃತವಾಗಿ ಮನಬಂದಂತೆ ನಿಲುಗಡೆ ಮಾಡುತ್ತಿರುವುದರಿಂದ ಸರ್ವಿಸ್ ರಸ್ತೆಯ ಉಪಯೋಗವನ್ನು ಸಾರ್ವಜನಿಕರ 
ಸಂಚಾರಕ್ಕೆ ಬಳಕೆ ಮಾಡಲು ಸಾಧ್ಯವಾಗುತ್ತಿಲ್ಲ. ಮತ್ತು ಸರ್ವಿಸ್ ರಸ್ತೆಗೆ ಹೊಂದಿಕೊಂಡಂತೆ ಆಸ್ಪತ್ರೆ ಬ್ಯಾಂಕು, ಶಾಲಾ/ಕಾಲೇಜುಗಳು, ಹೆಸರಾಂತ 
ಷರೂಂಗಳು , ವಾಣಿಜ್ಯ ಸಂಕೀರ್ಣ, ಮಳಿಗೆಗಳು ಇರುವುದರಿಂದ ಸಾರ್ವಜನಿಕರು ತಮ್ಮ ವಾಹನಗಳನ್ನು ಅಡ್ಡಾದಿಡ್ಡಿಯಾಗಿ ನಿಲುಗಡೆ ಮಾಡುತ್ತಿದ್ದು, 
ಸರ್ವಿಸ್ ರಸ್ತೆಯ ಸಂಚಾರಕ್ಕೆ ಅಡಚಣೆಯಾಗುತ್ತಿರುವುದರಿಂದ ಹಾಗೂ ಸ್ಥಳೀಯ ನಾಗರೀಕರ ಸಾರ್ವಜನಿಕರ ವಾಹನ ನಿಲುಗಡೆಗೆ ಅವಕಾಶಕಲ್ಪಿಸುವುದು 
ಅವಶ್ಯಕವಾಗಿರುವುದರಿಂದ ಹಾಗೂ ಸರ್ವಿಸ್ ರಸ್ತೆಯ ಸಂಪೂರ್ಣವಾದ ಉಪಯೋಗವನ್ನು ಬಳಕೆ ಮಾಡಿಕೊಳ್ಳುವಂತೆ ಸ್ಥಳೀಯ ನಾಗರೀಕರು ಮತ್ತು 
ಹೆಚ್.ಎಸ್.ಅರ್ ಲೇಔಟ್ ಬಡಾವಣೆಯ ಸಂಘದ ಪದಾಧಿಕಾರಿಗಳು ಠಾಣೆಯಲ್ಲಿ ನಡೆಸಲಾಗುವ ಸಾರ್ವಜನಿಕರ ಸಂಪರ್ಕ ಸಭೆಯಲ್ಲಿ 
ಮನವಿಮಾಡುತ್ತಿರುವುದರಿಂದ ಸಾರ್ವಜನಿಕರ ಸಂಚಾರದ ಹಿತಾ- ದೃಷ್ಟಿಯಿಂದ ಈ ಕೆಳಕಂಡ ಹೆಚ್. ಎಸ್. ಆರ್ ವರ್ತುಲ ರಸ್ತೆಯ ಸರ್ವಿಸ್ ರಸ್ತೆಯಲ್ಲಿ 
ಸಿಲ್ಕಬೋರ್ಡ ಜಂಕ್ಷನ್ ಹತ್ತಿರವಿರುವ ಬಸ್ಸು ನಿಲ್ದಾಣದಿಂದ 14ನೇ ಮುಖ್ಯರಸ್ತೆಯ ಮೇಲುಸೇತುವೆ ಅರಂಭದವರೆಗೆ ಉತ್ತರ ಭಾಗಕ್ಕೆ ವಾಹನ ನಿಲುಗಡೆಗೆ 
ಅವಕಾಶ ನೀಡಿ ದಕ್ಷಿಣಭಾಗಕ್ಕೆ ವಾಹನಗಳ ನಿಲುಗಡೆಯನ್ನು ನಿಷೇಧಿಸಿ ಜಾರಿಗೊಳಿಸುವುದು ಅವಶ್ಯಕವಾಗಿರುತ್ತದೆ. 

ಆದ್ದರಿಂದ ಕಲಂ 115 ಮೋಟಾರು ವಾಹನಕಾಯ್ದೆ 1988 ಹಾಗೂ ಕಲಂ 3 ಕರ್ನಾಟಕ ಟ್ರಾಫಿಕ್ ಕಂಟ್ರೋಲ್ ಆಕ್ಟ್ 1960 ರ ಪ್ರಕಾರ ನನ್ನ 
ಅಧಿಕಾರ ವ್ಯಾಪ್ತಿಯಲ್ಲಿರುವ ಅಧಿಕಾರವನ್ನು ಚಲಾಯಿಸಿ ರಾಘವೇಂದ್ರ ಹೆಚ್. ಔರಾದಕರ್ ಐಪಿಎಸ್, ಪೋಲೀಸ್ ಕಮೀಷನರ್ , ಬೆಂಗಳೂರು ನಗರ ಆದ 
ನಾನು ಈ ಕೆಳಕಂಡಂತೆ ಸಂಚಾರ ನಿರ್ಬಂಧನೆಗಳನ್ನು ಜಾರಿಗೊಳಿಸಿ ಆದೇಶಿಸಿರುತ್ತೇನೆ. 
• ಹೆಚ್ .ಎಸ್. ಆರ್ . ವರ್ತುಲ ರಸ್ತೆ ಸರ್ವಿಸ್ ರಸ್ತೆಯ ಉತ್ತರದ ಕಡೆಗೆ ಸಿಲ್ಕ್ ಬೋರ್ಡ್ ಜಂಕ್ಷನ್ ಬಸ್ಸು ನಿಲ್ದಾಣದಿಂದ ಹೆಚ್.ಎಸ್.ಆರ್. ಲೇಔಟ್ 

14ನೇ ಮುಖ್ಯ ರಸ್ತೆ ಮೇಲುಸೇತುವೆ ವರೆಗೆ ಎಲ್ಲಾ ರೀತಿಯ ವಾಹನಗಳು ನಿಲುಗಡೆ ಮಾಡಲು ಅವಕಾಶ ಕಲ್ಪಿಸಲಾಗಿದೆ. 
• ಹೆಚ್. ಎಸ್ . ಆರ್ . ವರ್ತುಲ ರಸ್ತೆ ಸರ್ವೀಸ್ ರಸ್ತೆಯ ದಕ್ಷಿಣದ ಕಡೆಗೆ ಸಿಲ್ಕ್ ಬೋರ್ಡ್ ಜಂಕ್ಷನ್ ಬಸ್ಸು ನಿಲ್ದಾಣದಿಂದ ಹೆಚ್.ಎಸ್. ಆರ್ . ಲೇಔಟ್ 

_ 14ನೇ ಮುಖ್ಯ ರಸ್ತೆ ಮೇಲುಸೇತುವೆ ವರಗೆ ಎಲ್ಲಾ ರೀತಿಯ ವಾಹನಗಳ ನಿಲುಗಡೆಯನ್ನು ನಿಷೇಧಿಸಲಾಗಿದೆ. 

ಅಂತೆಯೇ ಕಲಂ 116 ಮೋಟಾರು ವಾಹನ ಕಾಯ್ದೆ 1988 ಹಾಗೂ ಕಲಂ 4 ಕರ್ನಾಟಕ ಟ್ರಾಫಿಕ್ ಕಂಟ್ರೋಲ್ ಆಕ್ಟ್ 1960 ರಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಮೇಲ್ಕಂಡ ಸಂಚಾರ ನಿಬಂಧನೆಗಳನ್ನು ಜಾರಿಗೊಳಿಸಲು ಅಗತ್ಯವಿರುವ ಸೂಚನಾ ಫಲಕಗಳನ್ನು ಸೂಕ್ತವಾದ ಸ್ಥಳದಲ್ಲಿ 
ಅಳವಡಿಸಲು ಸ್ಥಳೀಯ ಅಧಿಕಾರಿಗಳಿಗೆ ಆದೇಶಿಸಿರುತ್ತೇನೆ. 

ಮೇಲ್ಕಂಡ ಸಂಚಾರ ವ್ಯವಸ್ಥೆಯನ್ನು ದಿನಾಂಕ: 24 .05.2014 ರಿಂದ ಜಾರಿಗೆ ಬರುವಂತೆ ಆದೇಶಿಸಿರುತ್ತೇನೆ. 
ಈ ಆದೇಶವನ್ನು ನಾನು ಈ ದಿನ ಅಂದರೆ ದಿನಾಂಕ: 20.05 .2014ರಂದು ನನ್ನ ಸಹಿ ಮತ್ತು ಮುದ್ರೆಯೊಂದಿಗೆ ನೀಡಿರುತ್ತೇನೆ. 

ರಾಘವೇಂದ್ರ, ಹೆಚ್. ಔರಾದಕರ್ , ಐ. ಪಿ. ಎಸ್ , 
PR- 482 

ಪೋಲೀಸ್ ಕಮೀಷನರ್ , 
SC - 10 

ಬೆಂಗಳೂರು ನಗರ. 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೧, ೨೦೧೪ 

೧೮೦೫ 
ಪೊಲೀಸ್ ಕಮೀಷನರ್ ರವರ ಕಛೇರಿ, ನಂ .1, ಇನ್‌ಫೆಂಟ್ರಿ ರಸ್ತೆ , ಬೆಂಗಳೂರು ನಗರ 

ಅಧಿಸೂಚನೆ 
ಸಂಖ್ಯೆ / ಸಿಬಿ/ 07/ ಡಿಸಿಪಿ/ ಸಂ . ಪೂ / 2014, ಬೆಂಗಳೂರು, ದಿನಾಂಕ: 20. 05 .2014 
ಬೆಂಗಳೂರು ನಗರ - ಮಡಿವಾಳ ಸಂಚಾರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಬರುವ ಸೆಂಟ್ ಜಾನ್ಸ್ ವುಡ್ ರಸ್ತೆಯು ಮಡಿವಾಳ ಮುಖ್ಯರಸ್ತೆಯ 
ಸರ್ಜಾಪುರ ಜಂಕ್ಷನ್ ಮತ್ತು ತಾವರೆಕೆರೆ ರಸ್ತೆಯನ್ನು ಸಂಪರ್ಕಿಸುವ ಜೋಡಣೆ ರಸ್ತೆಯಾಗಿದ್ದು, ಮಡಿವಾಳ ಮುಖ್ಯರಸ್ತೆಯಲ್ಲಿ ದ್ವಿಮುಖ ಸಂಚಾರ 
ವ್ಯವಸ್ಥೆಯನ್ನು ಜಾರಿಗೊಳಿಸಿದ ನಂತರದ ದಿನಗಳಲ್ಲಿ ಮಡಿವಾಳ ಮುಖ್ಯರಸ್ತೆಯ ಕಡೆಯಿಂದ ಮತ್ತು ತಾವರೆಕೆರೆ ಮುಖ್ಯರಸ್ತೆಯ ಕಡೆಯಿಂದ ಸೆಂಟ್ ಜಾನ್ಸ್ 
ವುಡ್ ರಸ್ತೆಯ ಮಾರ್ಗವಾಗಿ ಹರಿಯುವ ವಾಹನಗಳ ದಟ್ಟಣೆಯು ಅತ್ಯಧಿಕವಾಗಿದ್ದು ರಸ್ತೆಯ ಅಗಲವು ದ್ವಿಮುಖ ಸಂಚಾರ ವ್ಯವಸ್ಥೆಗೆ 
ಅನುಗುಣವಾಗಿಲ್ಲದಿರುವುದರಿಂದ ಹಾಲಿ ಪ್ರಾಯೋಗಿಕವಾಗಿ ಜಾರಿಗೊಳಿಸಲಾಗಿರುವ ಏಕ - ಮುಖ ಸಂಚಾರ ವ್ಯವಸ್ಥೆಯಿಂದ ಸರ್ಜಾಪುರ ರಸ್ತೆಯ ಜಂಕ್ಷನ್ 
ನಲ್ಲಿ ಸಂಚಾರ ದಟ್ಟಣೆಯಾಗುತ್ತಿರುವುದು ನಿಯಂತ್ರಣಗೊಂಡಿರುತ್ತದೆ. ಹಾಗೂ ಸಾರ್ವಜನಿಕರ ವೃದ್ದಾಶ್ರಮದ ವಯೋವೃದ್ದರ ಸಂಚಾರಕ್ಕೆ ಅನುವು ಮಾಡುವ 
ನಿಟ್ಟಿನಲ್ಲಿ ದಕ್ಷಿಣದ ಕಡೆಗೆ ಲಘು ವಾಹನ ನಿಲುಗಡೆಗೆ ಅವಕಾಶ ನೀಡಿ ಉತ್ತರದ ಕಡೆಗೆ ಸಂಪೂರ್ಣವಾಗಿ ವಾಹನ ನಿಲುಗಡೆಯನ್ನು ನಿಷೇಧಿಸುವುದು 
ಅತ್ಯವಶ್ಯಕವಾಗಿರುತ್ತದೆ. 

ಆದುದರಿಂದ ಸೆಂಟ್ ಜಾನ್ಸ್ ವುಡ್ ರಸ್ತೆಯಲ್ಲಿ ಹಾಲಿ ಪ್ರಾಯೋಗಿಕವಾಗಿ ಜಾರಿಗೊಳಿಸಲಾಗಿರುವ ಏಕ - ಮುಖ ಸಂಚಾರ ವ್ಯವಸ್ಥೆಯನ್ನು 
ಖಾಯಂಗೊಳಿಸಿ ಅಧಿಸೂಚನೆ ಹೊರಡಿಸುವುದು ಸಾರ್ವಜನಿಕರ ಸುಗಮ ಸಂಚಾರದ ಹಿತಾ - ದೃಷ್ಟಿಯಿಂದ ಅತ್ಯವಶ್ಯಕವಾಗಿರುವುದರಿಂದ ಈ ಕೆಳಕಂಡಂತೆ 
ಸಂಚಾರ ನಿಬಂಧನೆಗಳನ್ನು ಜಾರಿಗೊಳಿಸುವುದು ಅವಶ್ಯಕವಾಗಿರುತ್ತದೆ. 

ಆದ್ದರಿಂದ ಕಲಂ 115 ಮೋಟಾರು ವಾಹನಕಾಯ್ದೆ 1988 ಹಾಗೂ ಕಲಂ 3 ಕರ್ನಾಟಕ ಟ್ರಾಫಿಕ್ ಕಂಟ್ರೋಲ್ ಆಕ್ಟ್ 1960 ರ ಪ್ರಕಾರ ನನ್ನ 
ಅಧಿಕಾರ ವ್ಯಾಪ್ತಿಯಲ್ಲಿರುವ ಅಧಿಕಾರವನ್ನು ಚಲಾಯಿಸಿ ರಾಘವೇಂದ್ರ ಹೆಚ್. ಔರಾದಕರ್ ಐಪಿಎಸ್, ಪೊಲೀಸ್ ಕಮೀಷನರ್ , ಬೆಂಗಳೂರು ನಗರ ಆದ 
ನಾನು ಈ ಕೆಳಕಂಡಂತೆ ಸಂಚಾರ ನಿರ್ಬಂಧನೆಗಳನ್ನು ಜಾರಿಗೊಳಿಸಿ ಆದೇಶಿಸಿರುತ್ತೇನೆ. 
• ಸೆಂಟ್ ಜಾನ್ಸ್ ವುಡ್ ರಸ್ತೆಯ ಸರ್ಜಾಪುರ ಜಂಕ್ಷನ್ ನಿಂದ ಹಂದಿಜೋಗಿ ಕಾಲೋನಿ ಅಡ್ಡರಸ್ತೆಯವರೆಗೆ ಪೂರ್ವದಿಂದ- ಪಶ್ಚಿಮದ ಕಡೆಗೆ ಹರಿಯುವ 

ಸಂಚಾರವನ್ನು ಯಥಾಸ್ಥಿತಿಯಲ್ಲಿರಿಸಿಕೊಂಡು ವಿರುದ್ಧ ದಿಕ್ಕಿನ ಸಂಚಾರವನ್ನು ಅಂದರೆ ಹಂದಿಜೋಗಿ ಕಾಲೋನಿ ಅಡ್ಡರಸ್ತೆಯಿಂದ ಸರ್ಜಾಪುರ ರಸ್ತೆಯ 
ಜಂಕ್ಷನವರೆಗೆ ಪಶ್ಚಿಮದಿಂದ ಪೂರ್ವದ ಕಡೆಗೆ ಹರಿಯುವ ಸಂಚಾರವನ್ನು ನಿರ್ಬಂಧಿಸಿ, ರಸ್ತೆಯ ದಕ್ಷಿಣದ ಕಡೆಗೆ ಲಘುವಾಹನಗಳ ನಿಲುಗಡೆಗೆ 
ಅವಕಾಶ ನೀಡಿ, ಉತ್ತರದ ಕಡೆಗೆ ಎಲ್ಲಾ ರೀತಿಯ ವಾಹನಗಳ ನಿಲುಗಡೆಯನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿರುತ್ತದೆ. ನಿರ್ಬಂಧಿಸಿದ ಸಂಚಾರವನ್ನು 
ಸೆಂಟ್ ಜಾನ್ಸ್ ವುಡ್ ರಸ್ತೆಯ ಮುಖಾಂತರ ತಾವರೆಕೆರೆ ರಸ್ತೆಯ ಕಡೆಗೆ ಸಂಚರಿಸಿ ಲೆನ್ಸಿಂಗ್ ಟನ್ ಟವರ್ ಹತ್ತಿರ ಬಲ ತಿರುವು ಪಡೆದು ತಾವರೆಕೆರೆ 
ರಸ್ತೆಯಲ್ಲಿ ಸಂಚರಿಸಿ ಡಾ .ಮರೀಗೌಡ ರಸ್ತೆ ತಾವರೆಕೆರೆ ಮುಖ್ಯರಸ್ತೆಗಳು ಸಂದಿಸುವ ಜಂಕ್ಷನ್ ನಲ್ಲಿ ಬಲತಿರುವು ಪಡೆದುಕೊಂಡು ಹೋರಂ, 
ಚೆಕ್‌ಪೋಸ್ಟ್ ಮುಖೇನ ಸರ್ಜಾಪುರ ರಸ್ತೆಯನ್ನು ಸೇರಲು ಅವಕಾಶ ಕಲ್ಪಿಸಲಾಗಿದೆ. 

ಅಂತೆಯೇ ಕಲಂ 116 ಮೋಟಾರು ವಾಹನ ಕಾಯ್ದೆ 1988 ಹಾಗೂ ಕಲಂ 4 ಕರ್ನಾಟಕ ಟ್ರಾಫಿಕ್ ಕಂಟ್ರೋಲ್ ಅಕ್ಸ್ 1960 ರಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಮೇಲ್ಕಂಡ ಸಂಚಾರ ನಿಬಂಧನೆಗಳನ್ನು ಜಾರಿಗೊಳಿಸಲು ಅಗತ್ಯವಿರುವ ಸೂಚನಾ ಫಲಕಗಳನ್ನು ಸೂಕ್ತವಾದ ಸ್ಥಳದಲ್ಲಿ 
ಅಳವಡಿಸಲು ಸ್ಥಳೀಯ ಅಧಿಕಾರಿಗಳಿಗೆ ಆದೇಶಿಸಿರುತ್ತೇನೆ. 

ಮೇಲ್ಕಂಡ ಸಂಚಾರ ವ್ಯವಸ್ಥೆಯನ್ನು ದಿನಾಂಕ: 23.05.2014 ರಿಂದ ಜಾರಿಗೆ ಬರುವಂತೆ ಆದೇಶಿಸಿರುತ್ತೇನೆ. 
ಈ ಆದೇಶವನ್ನು ನಾನು ಈ ದಿನ ಅಂದರೆ ದಿನಾಂಕ: 20.05 .2014ರಂದು ನನ್ನ ಸಹಿ ಮತ್ತು ಮುದ್ರೆಯೊಂದಿಗೆ ನೀಡಿರುತ್ತೇನೆ. 

ರಾಘವೇಂದ್ರ, ಹೆಚ್ .ಔರಾದಕರ್ , ಐ. ಪಿ.ಎಸ್ , 
PR-483 

ಪೊಲೀಸ್ ಕಮೀಷನರ್ , 
SC - 10 

ಬೆಂಗಳೂರು ನಗರ . 


ಪೊಲೀಸ್ ಕಮೀಷನರ್ ರವರ ಕಛೇರಿ, ನಂ .1, ಇನ್‌ಫೆಂಟ್ರಿ ರಸ್ತೆ, ಬೆಂಗಳೂರು ನಗರ 

ಅಧಿಸೂಚನೆ 


ಸಂಖ್ಯೆ / ಸಿಬಿ / 09 / ಡಿಸಿಪಿ/ ಸಂ . ಪೂ / 2014, ಬೆಂಗಳೂರು, ದಿನಾಂಕ: 20.05. 2014 
ಬೆಂಗಳೂರು ನಗರ - ಮಡಿವಾಳ ಸಂಚಾರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಬರುವ ಹೆಚ್ .ಎಸ್.ಆರ್ ಬಡಾವಣೆಯ 24ನೇ ಮುಖ್ಯರಸ್ತೆಯು 
ಹೊಸೂರು ಮುಖ್ಯರಸ್ತೆಯಿಂದ ಸರ್ಜಾಪುರ ರಸ್ತೆಯನ್ನು ಸೇರುವ ಸಂಪರ್ಕಸಾದಿಸುವ ಜೋಡಣೆ ರಸ್ತೆಯಾಗಿದ್ದು ಸದರಿ ರಸ್ತೆಯಲ್ಲಿ ಸಾರ್ವಜನಿಕರು 
ನಿರಂತರವಾಗಿ ಹೊಸೂರು ರಾಷ್ಟ್ರೀಯ ಹೆದ್ದಾರಿ ಮತ್ತು ಸರ್ಜಾಪುರ ರಸ್ತೆಯ ಕಡೆಗೆ ಎರಡು ದಿಕ್ಕಿನಿಂದಲೂ ವಾಹನಗಳು ಸಂಚರಿಸುತ್ತಿರುವುದರಿಂದ 
ಸಂಚಾರ ದಟ್ಟಣೆಯು ಅತ್ಯಧಿಕವಾಗಿರುತ್ತದೆ. 

- ಹೆಚ್.ಎಸ್. ಆರ್ ಲೇಔಟ್‌ನ 24ನೇ ಮುಖ್ಯರಸ್ತೆಯು 80 ಅಡಿ ಅಗಲವಾಗಿದ್ದು ರಸ್ತೆಯ ಇಕ್ಕೆಲಗಳಲ್ಲೂ ಆಸ್ಪತ್ರೆ, ಬ್ಯಾಂಕು, ವಾಣಿಜ್ಯ ಸಂಕೀರ್ಣ, 
ಮಳಿಗೆಗಳು ವ್ಯಾಪಿಸಿರುವುದರಿಂದ ರಸ್ತೆಯ ಎರಡುಬದಿಯಲ್ಲೂ ಸಾರ್ವಜನಿಕರು ತಮ್ಮ ವಾಹನಗಳನ್ನು ಅಡ್ಡಾದಿಡ್ಡಿಯಾಗಿ ನಿಲುಗಡೆ ಮಾಡುತ್ತಿರುವುದರಿಂದ 
ಸಾರ್ವಜನಿಕರ ಸುಗಮ ಸಂಚಾರ ವ್ಯವಸ್ಥೆಯ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತಿರುವುದರಿಂದ ಸಾರ್ವಜನಿಕರ ಸಂಚಾರಕ್ಕೆ ಅಡಚಣೆಯಾಗುತ್ತಿರುವುದು 


೧೮೦೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೧ , ೨೦೧೪ 


ಭಾಗ ೩ 


ಕಂಡುಬಂದಿರುತ್ತದೆ. ಸದರಿ ವಿಷಯದ ಬಗ್ಗೆ ಸ್ಥಳೀಯ ನಾಗರೀಕರು ಮತ್ತು ಹೆಚ್.ಎಸ್.ಆರ್ ಲೇಔಟ್ ಬಡಾವಣೆಯ ಸಂಘದ ಪದಾಧಿಕಾರಿಗಳು 
ಠಾಣೆಯಲ್ಲಿ ನಡೆಸಲಾಗುವ ಸಾರ್ವಜನಿಕರ ಸಮಪರ್ಕ ಸಭೆಯಲ್ಲಿ ಮನವಿಮಾಡುತ್ತಿರುವುದರಿಂದ ಸಾರ್ವಜನಿಕರ ಸಂಚಾರದ ಹಿತಾ - ದೃಷ್ಟಿಯಿಂದ ಈ 
ಕೆಳಕಂಡ ಹೆಚ್. ಎಸ್ . ಆರ್ ಲೇಔಟ್ 24ನೇ ಮುಖ್ಯರಸ್ತೆ ರಸ್ತೆಯ ಇಕ್ಕೆಲಗಳಲ್ಲೂ ಎಲ್ಲಾ ರೀತಿಯ ವಾಹನಗಳ ನಿಲುಗಡೆಯನ್ನು ನಿಶೇದಿಸಿ ಪೂರ್ವ ಭಾಗಕ್ಕೆ 
ಬೆಸ ಸಂಖ್ಯೆಯ ದಿನಾಂಕಗಳಂದು (ಉದಾ:1,3,5,7,9,..) ಮತ್ತು ಸಮ ಸಂಖ್ಯೆಯ ದಿನಾಂಕಗಳಂದು (ಉದಾ:2,4,6,8,10 ,..) ಅದಲುಬದಲು ವಾಹನ 
ನಿಲುಗಡೆಗೆ ಅವಕಾಶ ನೀಡಿ ಜಾರಿಗೊಳಿಸುವುದು ಅವಶ್ಯಕವಾಗಿರುತ್ತದೆ. 

ಆದ್ದರಿಂದ ಕಲಂ 115 ಮೋಟಾರು ವಾಹನಕಾಯ್ದೆ 1988 ಹಾಗೂ ಕಲಂ 3 ಕರ್ನಾಟಕ ಟ್ರಾಫಿಕ್ ಕಂಟ್ರೋಲ್ ಅಕ್ಸ್ 1960 ರ ಪ್ರಕಾರ ನನ್ನ 
ಅಧಿಕಾರ ವ್ಯಾಪ್ತಿಯಲ್ಲಿರುವ ಅಧಿಕಾರವನ್ನು ಚಲಾಯಿಸಿ ರಾಘವೇಂದ್ರ ಹೆಚ್. ಔರಾದಕರ್ ಐಪಿಎಸ್, ಪೊಲೀಸ್ ಕಮೀಷನರ್ , ಬೆಂಗಳೂರು ನಗರ ಆದ 
ನಾನು ಈ ಕೆಳಕಂಡಂತೆ ಸಂಚಾರ ನಿರ್ಬಂಧನೆಗಳನ್ನು ಜಾರಿಗೊಳಿಸಿ ಅದೇಶಿಸಿರುತ್ತೇನೆ. 

ಹೆಚ್ .ಎಸ್. ಆರ್ ಲೇಔಟ್‌ನ 24ನೇ ಮುಖ್ಯರಸ್ತೆಯ ಅಗರ ಜಂಕ್ಷನ್ ಸ್ವಾಮಿ ಆಂಜನೇಯ ದೇವಸ್ಥಾನದ ಹತ್ತಿರದಿಂದ ಸೋಮಸುಂದರ ಪಾಳ್ಯ 
ಕೆ. ಇ.ಬಿ. ಜಂಕ್ಷನ್ ವರೆಗೆ ರಸ್ತೆಯ ಪೂರ್ವ ಭಾಗಕ್ಕೆ ಬೆಸ ಸಂಖ್ಯೆಯ ದಿನಾಂಕಗಳಂದು (ಉದಾ:1,3 ,5,7,9,,,,) ಪಶ್ಚಿಮ ಭಾಗಕ್ಕೆ ಸಮಸಂಖ್ಯೆಯ 
ದಿನಾಂಕಗಳಂದು (ಉದಾ:2,4,6,8,10, ) ದಿನಾಂಕಗಳಂದು ಎಲ್ಲಾ ರೀತಿಯ ವಾಹನಗಳ ನಿಲುಗಡೆಗೆ ಅವಕಾಶ ಕಲ್ಪಿಸಲಾಗಿದೆ. 
ಅಂತೆಯೇ ಕಲಂ 116 ಮೋಟಾರು ವಾಹನ ಕಾಯ್ದೆ 1988 ಹಾಗೂ ಕಲಂ 4 ಕರ್ನಾಟಕ ಟ್ರಾಫಿಕ್ ಕಂಟ್ರೋಲ್ ಆಕ್ಟ್ 1960 ರಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಮೇಲ್ಕಂಡ ಸಂಚಾರ ನಿಬಂಧನೆಗಳನ್ನು ಜಾರಿಗೊಳಿಸಲು ಅಗತ್ಯವಿರುವ ಸೂಚನಾ ಫಲಕಗಳನ್ನು ಸೂಕ್ತವಾದ ಸ್ಥಳದಲ್ಲಿ 
ಅಳವಡಿಸಲು ಸ್ಥಳೀಯ ಅಧಿಕಾರಿಗಳಿಗೆ ಆದೇಶಿಸಿರುತ್ತೇನೆ. 
ಮೇಲ್ಕಂಡ ಸಂಚಾರ ವ್ಯವಸ್ಥೆಯನ್ನು ದಿನಾಂಕ: 24.05.2014 ರಿಂದ ಜಾರಿಗೆ ಬರುವಂತೆ ಆದೇಶಿಸಿರುತ್ತೇನೆ. 
ಈ ಆದೇಶವನ್ನು ನಾನು ಈ ದಿನ ಅಂದರೆ ದಿನಾಂಕ : 20 . 05 .2014ರಂದು ನನ್ನ ಸಹಿ ಮತ್ತು ಮುದ್ರೆಯೊಂದಿಗೆ ನೀಡಿರುತ್ತೇನೆ. 


ರಾಘವೇಂದ್ರ, ಹೆಚ್. ಔರಾದಕರ್ , ಐ. ಪಿ.ಎಸ್ , 
PR - 484 

ಪೊಲೀಸ್ ಕಮೀಷನರ್, 
SC - 10 

ಬೆಂಗಳೂರು ನಗರ. 
ನಗರಾಭಿವೃದ್ಧಿ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ನಅಇ 49 ಗುಅಪ್ರಾ 2014 , ಬೆಂಗಳೂರು, ದಿನಾಂಕ : 11 -07-2014, 
ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ 1961ರ ಪ್ರಕರಣ 4( ಎ) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸುತ್ತಾ 
ಕರ್ನಾಟಕ ಸರ್ಕಾರವು ಗುಲ್ಬರ್ಗಾ ಜಿಲ್ಲೆ ಆಳಂದ ಪುರಸಭೆ ಎಲ್ಲೆಯ ಕ್ಷೇತ್ರವನ್ನೇ " ಆಳಂದ ಸ್ಥಳೀಯ ಯೋಜನಾ ಪ್ರದೇಶವೆಂದು ಈ ಮೂಲಕ ಘೋಷಿಸಿದೆ 
ಹಾಗೂ ಸದರಿ ಕಾಯ್ದೆಯ ಕಲಂ 2( 1) ( ಬಿ) ರನ್ವಯ ಸದರಿ ಪುರಸಭೆಯೇ ಸ್ಥಳೀಯ ಯೋಜನಾ ಪ್ರದೇಶದ ವ್ಯಾಪ್ತಿಯಲ್ಲಿ ಯೋಜನಾ ಪ್ರಾಧಿಕಾರವಾಗಿ 
ಕೆಲಸ ಕಾರ್ಯಗಳನ್ನು ನಿರ್ವಹಿಸತಕ್ಕದೆಂದು ಆದೇಶಿಸುತ್ತಾ, ಸದರಿ ಸ್ಥಳೀಯ ಯೋಜನಾ ಪ್ರದೇಶಕ್ಕೆ ಸಿದ್ಧಪಡಿಸುವ ಮಹಾಯೋಜನೆ ಸರ್ಕಾರದಿಂದ 
ಅನುಮೋದನೆಯಾಗಿ ವಲಯ ನಿಯಮಾವಳಿಗಳು ಜಾರಿಗೆ ಬರುವವರೆಗೆ ಅಭಿವೃದ್ದಿಗಳನ್ನು ನಿಯಂತ್ರಿಸಲು ಸಮೀಪದ ಸೇಡಂ ಪಟ್ಟಣ ಪುರಸಭೆ 
ಯೋಜನಾ ಪ್ರಾಧಿಕಾರದ ಚಾಲ್ಲಿ ವಲಯ ನಿಯಮಾವಳಿಗಳನ್ನು ಅನುಸರಿಸಲು ಅನುಮತಿಸಲಾಗಿದೆ. 

ಅನುಬಂಧ- 1ರಲ್ಲಿ ಆಳಂದ ಪುರಸಭೆ ಸ್ಥಳೀಯ ಯೋಜನಾ ಪ್ರದೇಶದ ವ್ಯಾಪ್ತಿಯಲ್ಲಿ ಬರುವ ಗ್ರಾಮಗಳ ವಿವರಗಳನ್ನು ಹಾಗೂ 
ಅನುಬಂಧ-2ರಲ್ಲಿ ಸ್ಥಳೀಯ ಯೋಜನಾ ಪ್ರದೇಶದ ಎಲ್ಲೆಯ ವಿವರಗಳನ್ನು ನೀಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಟಿ. ಎಂ . ವಾಸುದೇವ ರಾವ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 

ನಗರಾಭಿವೃದ್ಧಿ ಇಲಾಖೆ. 


ಅನುಸೂಚಿ- 1 
ಆಳಂದ ಪಟ್ಟಣಕ್ಕೆ ಉದ್ದೇಶಿಸಲಾದ ಸ್ಥಳೀಯ ಯೋಜನಾ ಪ್ರದೇಶ ವ್ಯಾಪ್ತಿಯಲ್ಲಿ ಬರುವ ಗ್ರಾಮ ಪಟ್ಟಣಗಳ ಪಟ್ಟಿ 


p 
) 


ಗ್ರಾಮ / ಪಟ್ಟಣ 

ವಿಸ್ತೀರ್ಣ ( ಹೆಕ್ಟರ್‌ಗಳಲ್ಲಿ) 
ಆಳಂದ ಪಟ್ಟಣ 

ಆಳಂದ ಪಟ್ಟಣದ ಪುರಸಭೆ ಪೂರ್ಣ ವಿಸ್ತೀರ್ಣ ಒಳಗೊಂಡಿರುತ್ತದೆ 

( ಪುರಸಭೆ ಎಲ್ಲೆಯ ವ್ಯಾಪ್ತಿ) 1261.00 ಹೆಕ್ಟರ್ 

ಅನುಸೂಚಿ- 2 
ಆಳಂದ ಪಟ್ಟಣಕ್ಕೆ ಉದ್ದೇಶಿಸಲಾದ ಸ್ಥಳೀಯ ಯೋಜನಾ ಪ್ರದೇಶ ಸರಹದ್ದು ವಿವರಣೆ 
ಪೂರ್ವಕ್ಕೆ : ಹದ್ದಬಂದಿಯ ಉತ್ತರ ಪೂರ್ವದ ಮೂಲೆಯಿಂದ ಪ್ರಾರಂಭಗೊಂಡ ಸ. ನಂ . 265, 209, 161A 159 , 152 , 134, 137, 139 /A, 
139 / 2, 140 , 143 , 8 , 10 , 11, 764 , 765, 766 , 768 , 769, 775 ನಂತರ ದಕ್ಷಿಣ ದಿಕ್ಕಿಗೆ ಹೊರಳಿ ಸ. ನಂ . 686ಕ್ಕೆ ಕೊಡುವುದು. 


ಭಾಗ ೩ 


BADTE37 ODZIE , TOO Woo , Zwolor 00 , 9008 


CO2 


Jombo : Joowodo evso aan die Ou JDDOPADoa 7 . 30. 621, 617, 591, 518 , 524, 510, 410 , 412, 392 , 
390 , 389, 386 Jogo eveo 087 Fair änds 7. 30 . 387, 222, 223, 224 to Joie JOWO" 225 , 228 2030 2628 , 
ಕೂಡುವುದು . 

ಉತ್ತರಕ್ಕೆ : ಹದ್ದಬಂದಿಯ ಉತ್ತರ ಪೂರ್ವದ ಮೂಲೆಯಿಂದ ಪ್ರಾರಂಭಗೊಂಡ ಸ. ನಂ . 263 , 264, 265 ನಂತರ ಪೂರ್ವ ಮೂಲೆಯ 
7. 30. 2098, How To. 

ದಕ್ಷಿಣಕ್ಕೆ : ಹದ್ದಬಂದಿಯ ಪೂರ್ವ ದಿಕ್ಕಿನಿಂದ ಪ್ರಾರಂಭವಾಗಿ ಸ. ನಂ . 691, 687, 688, 620 / ನಂತರ ಪಶ್ಚಿಮ ದಿಕ್ಕಿನ ಕಡೆ ಹೊರಳಿ ಸ. ನಂ . 
621, 617 , 616 JOTO JE JO . 612 , ESJjWO. 

ಟಿ. ಎಂ . ವಾಸುದೇವ ರಾವ್ 
P . R . 573 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
SC - 100 

ನಗರಾಭಿವೃದ್ಧಿ ಇಲಾಖೆ. 
COMMERCIAL TAXES DEPARTMENT 
PROCEEDINGS OF THE COMMISSIONER OF COMMERCIAL TAXES , (KARNATAKA ), 
BANGALORE - CLARIFICATION UNDER SECTION 12 (7 ) OF THE KARNATAKA TAX ON ENTRY OF 

GOODS ACT , 1979 
Sub : KTEG Act, 1979 - clarification on liability of entry tax on import of "Bus Chassis" - reg . 
Ref : Application dated 05- 06 -2014 of M /s KMS Bus Manufacturers Pvt. Ltd ., Bangalore - TIN 29221137798 . 

In the application cited above , M /s KMS Bus Manufacturers Pvt. Ltd ., No . 129/ 1 B 1 , Industrial Area , Mysore Road , Kengeri , 
Bangalore - 560 060 has soughtclarification regarding liability of entry tax on import of Bus Chasis and constructing bus body . 
2. Section 12 (7 ) of the Karnataka Tax on Entry of Goods Act, 1979 empowers the Commissioner of Commercial Taxes to clarify 
the rate of tax payable under the Act, if he considers it necessary or expedient so to do , for the purpose ofmaintaining uniformity in the 
work of assessments and collection of revenue. It is examined and found that the clarification requested by the petitioner is within the 
scope of the aforesaid provision and it is necessary that the clarification be issued for the purpose ofmaintaining uniformity in the work 
of assessments and collection of revenue . 
3. Hence , the following clarification is issued . 

CLARIFICATION NO . KTEG /CR -06 /2014 - 15 , DATED 22-07 - 2014 
It is clarified that the Motor Vehicle Chassis " is not a scheduled goods for the purpose of levy of entry tax under the 
Karnataka Tax on Entry of Goods Act, 1979 . 
P . R . 574 

AJAY SETH 
SC -100 

Commissioner of Commercial Taxes , 

(Karnataka ), Bangalore 


COMMERCIAL TAXES DEPARTMENT 
PROCEEDINGS OF THE COMMISSIONER OF COMMERCIAL TAXES CLARIFICATION UNDER 

SECTION 59 (4 ) OF THE KARNATAKA VALUE ADDED TAX ACT 2003 
Sub : KVAT ACT, 2003 - Clarification u /s . 59 ( 4 ) regarding the rate of tax applicable to printed PVC coated fabrics , flex 

banners, Bill Boards , Back drops , Bus shelter prints of flex materials, Flex banners , Digital printed papers and 
Glow Sign Boards in the case of M /s . Welpac products Systems Pvt. Ltd , Bangalore , TIN No . 29810091183 - 

Regarding . 
Ref : Notice under Section 59 (4 ) of the KVAT ACT, 2003 Dated : 20 -03-2014 . 


M /s. Welpac Products Systems Pvt. Ltd , Bangalore, TIN No . 29810091183 is engaged in printing and sale of PVC coated 
fabrics , (Banner Flex), Bill boards , Back drop Digital printed paper . The dealer sought a clarification u /s 60 of the KVAT Act from the 
Authority for Clarification and Advance Rules (ACAR ), which vide order dt.11 - 12 -2006 clarified that the goods of the dealer are liable to 
tax 4 % as falling under Entry 71 of the III Schedule to the KVAT Act , 2003. 

Whereas, the Assessing Authority relying on clarification issued by the Commissioner of Commercial Taxes in another case of 
M /s . Mariam s Marketing and Publicity , Bangalore levied tax on the sales turnover of M /s.Welpac Products Systems Pvt. Ltd , Bangalore 
at 13 . 5 % u /s.4 (1 ) (b ) (iii) of the KVAT Act 2003 . The dealer filed Writ Petitions challenging the said levy of taxes before the Hon ble High 
Court of Karnataka. The Hon ble High Court in its order dt. 20 -08 - 2013 has allowed the Writ Petitions on the ground that since the 
clarification dt. Il - 12 - 2006 issued in the case of the dealer has not been revised /modified /set aside , the said clarification is binding on the 
Authorities. 

On a re -examination of the matter , it is observed that the goods dealt in by M /s. Welpac Products Systems Pvt. Ltd , 
Bangalore do not fall under entry 71 of the III schedule as they are commercially different from printed materials like brochures , 
catalogues , leaflets , pamphlets etc . Therefore a notice dt. 20 - 3 - 2014 u /s . 59( 4 ) of the Karnataka vat Act 2003 was issued to 
M /s . Welpac Products Systems Pvt. Ltd ., Bangalore , proposing to issue clarification with regard to the rate of tax applicable to the sale 
of the following goods as under : 


nesoos 


BADTE37 Odhe , ndondo , Zolor 00 , 9008 


ಭಾಗ ೩ 


" Printed PVC coated fabrics , Flex Banners, Bill boards, Back drops, Bus shelter prints of Flex Materials, Digital Printed 
Papers and Glow Sign Boards are taxable at 14 .5 % under section 4 (1)(b )(iii) of the Karnataka VAT Act, 2003". 

The reply dt. 23 -04-2014 filed by the dealer is examined . The dealer has submitted that these goods are covered by entry 71 
of the III Schedule to the K VAT Act, 2003 pertaining to all printed materials other than books meant for reading as there is no condition 
imposed in the entry as to the material on which the printing is to be done . 

However, it is observed that the goods sold by the dealer are commercially different from printed materials other than books 
meant for reading. Entry 71 of the III Schedule covers only printed materials in the group of books, brochures, catalogues , leaflets , 
pamphlets etc . and it does not cover Flex Banners and similar other goods sold by the dealer. 

Section 59(4 ) of the Karnataka Value Added Tax Act, 2003 empowers the Commissioner of Commercial Taxes to clarify the 
rate of tax payable under the Act, if he considers it necessary or expedient so to do , for the purpose ofmaintaining uniformity in the work 
of assessments and collection of the revenue. 

In terms of sub -section (8 ) of Section 60 of the Karnataka Value Added Tax Act, 2003. Notwithstanding any clarification or any 
ruling given by the " Authority for Clarification and Advance Rulings" under sub -section (2- D ) pertaining to any particular goods, the rate 
of tax payable in respect of such goods by the applicants hall be at such rate as may be clarified by the Commissioner under sub 
section (4 ) of section 59 , from the date of its publication in the official gazette . 

In view of the amendmentbrought into effect from 01- 08 - 2013 rate of tax as clarified by the Commissioner would prevail over 
rate of tax contained in any ruling issued by ACAR under section 60 of the KVAT ACT , 2003 . 
Hence, the following clarification is issued . 

CLARIFICATION NO . KVAT /SMR/CR -09 /2012- 13, DATED 10 - 06 - 2014 
It is clarified that the commodities " Printed PVC coated fabrics, Flex Banners , Bill boards, Back drops, Bus shelter prints of 
Flex Materials , Digital Printed Papers and Glow Sign Boards are taxable at 14 .5 % under section 4 (1)(b )(iii) of the Karnataka 
VAT Act, 2003. 
P . R . 575 

AJAY SETH 
SC -100 

Commissioner of Commercial Taxes , 

(Karnataka), Bangalore 
COMMERCIAL TAXES DEPARTMENT 
PROCEEDINGS OF THE COMMISSIONER OF COMMERCIAL TAXES , (KARNATAKA), 
BANGALORE - CLARIFICATION UNDER SECTION 12 ( 7 ) OF THE KARNATAKA TAX ON ENTRY OF 

GOODS ACT, 1979 
Sub : KTEG Act, 1979 - clarification on liability of entry tax on Rectified Spirit - reg. 
Ref : Application dated 07 -04 - 2014 of M /s Brindavan Alchohol and Allied Chemicals (P ) Ltd.,No.46, 9th Main , 80 ft 

Road , HAL 3rd Stage, Indiranagar, Bangalore -560075 , KST No: 21213082 . 

In the application cited above, M /s Brindavan Alchohol and Allied Chemicals (P ) Ltd., No. 46 , 9th Main , 80 ft Road , HAL 3rd 
Stage, Indiranagar, Bangalore -560075 has sought clarification regarding liability of entry tax on Rectified Spirit for the assessment year 
2000 -01 and 2001 -02 . 
2 . Section 12 (7) of the Karnataka Tax on Entry of Goods Act, 1979 empowers the Commissioner of Commercial Taxes to clarify 
the rate of tax payable under the Act, if he considers it necessary or expedient so to do , for the purpose ofmaintaining uniformity in the 
work of assessments and collection of revenue . 
3 . The matter is examined . 

Rectified Spirit is liable to entry tax at the rate of 4 % in terms of Notification No. FD 34 CET 98 (1 ) date : 31 -03 -1998 for 
the period from 01 -04- 1998 to 31 -03 -2002 . 
As per the Notification No. FD 40 CSL 2001 (2 ), dated 15th February , 2001 the Government has exempted the entry tax 
payable by a dealer under the KTEG Act, 1979 on the entry of Rectified Spirit with effect from 16th February, 2001, 
which has suffered Additional Excise Duty or Additional Countervailing Duty under the Karnataka Excise (Excise Duties 
and Fees) Rules, 1968 subject to the production of Certificate obtained from the concerned authority of the Department 
of Excise in the form specified therein . The said Notification was amended retrospectively by Notification No . FD 18 CET 
2009 dated 10 - 05 - 2010 by inserting the word revised fee after the words " Additional Countervailing Duty " and the word 
"Manufacturer" after the word "Winery " in the certificate specified therein . The effect of this amendment is that the 
rectified spirit which has suffered either Additional Excise Duty or Additional Countervailing Duty or revised fee and 
purchased by either Distillery or Brewery or Winery or Manufacturer is exempt. 
Thus, the benefit of exemption from payment of entry tax is a conditional one. The condition being production of 
prescribed certificate as a proof of Rectified Spirit having suffered Additional Excise Duty or Additional Countervailing 
Duty or Revised fee. 


ಭಾಗ ೩ 


PDF : 37 Domus , , LO200 00 , 3008 


ocos 


4 . Any dealer who complies with the condition prescribed in the above Notifications only is eligible for exemption from 

payment of entry tax. The decision rendered in the case of M /s KAP CHEM LIMITED . by its lessee M /s Brindavan 
Alcohol & Allied Chemicals (P ) Ltd ., who is the applicant seeking clarification ) in W . P .No. 4749 / 2004 (Excise ) relating to 
Karnataka Excise (Excise Duties and Fees ) (Amendment) Rules , 2001, does not relax or dilute the conditions to be 

fulfilled for availing the benefit of exemption under the Entry Tax Act in terms of the Notifications referred above. 
5 . The applicant has relied on the clarification issued by the Authority for clarification and Advance Ruling vide order No. 

AR .CLR .CR -479 /05 -06 dated 31- 10 - 2006 in the case of M /s J. P . Distilleries Pvt. Limited , Bangalore wherein it was ruled 
as under : 
Rectified Spirit is exempt from Entry tax vide Notification No .FD 40 CSL 2001 (2 ) dated 05 -02- 2001 which have suffered 
Additional Excise Duty or Additional Countervailing Duty under Karnataka Excise Rules , 1968 . Otherwise , it is liable to 
tax at 4 % entry tax, when brought for use in the manufacture of liquor. 
The above clarification is not correct, as exemption from payment of entry tax is available subject to production of 

prescribed certificate only as discussed above . 
6 . In view of the above , Rectified Spirit is liable to entry tax at 4 % in terms of Notification dated 31 -03 - 1998 irrespective of 

the purpose for which it is put to use , in the absence of prescribed certificate . 
Hence, the following clarification is issued . 

CLARIFICATION NO . KTEG / CLR/CR -02/2014 - 15 , DATED 08 -07 -2014 
It is clarified that Rectified Spirit is liable for entry tax at 4 % as per entry Sl.No .(5 ) of the Table in the Notification No . FD 34 
CET 98 (1), dated 31 -03 -1998 during the period from 01-04 -2000 to 31-03 -2002 . 
P . R . 576 

AJAY SETH 
SC - 100 

Commissioner of Commercial Taxes , 

(Karnataka), Bangalore 


COMMERCIAL TAXES DEPARTMENT 
PROCEEDINGS OF THE COMMISSIONER OF COMMERCIAL TAXES (KARNATAKA ), BANGALORE. 

Present : Sri Ajay Seth , IAS , Commissioner of Commercial Taxes (Karnataka ). 
Sub : KTEG Act, 1979 - Issue of clarification on tax rate on Cutting Tools like Drill bits, taps, reamers , cutters, end 

mills , grinding wheels etc . - reg . 
Ref : 

Application U /s 12 (7 ) of the KTEG Act, 1979 filed by M /s Sansera Engineering (P ) Ltd ., No . 261/C , 

Bommasandra Industrial Area , Bangalore - 99 dated 17. 11.2013. 
PREAMBLE : 

The applicant M /s Sansera Engineering (P ) Ltd ., No. 261/C , Bommasandra Industrial Area , Bommasandra Post, 
Bangalore - 560 099 is a registered dealer engaged in the manufacture and sale of Steel forgings , gear shifters , rockers arms, 
connecting rods, crank shafts and other precision engineering products . In the course of and for use in the manufacturing process, the 
Company purchases from registered dealers both from within the State and from outside the State as well , goods like drill bits , taps, 
reamers, cutters, grinding wheels etc . The Company has sought clarification on the rate of tax on these cutting tools / machine tools by 
filing application U /S 12 (7) of the KTEG Act, 1979 enclosing some documents relating to the commodities and explaining its 
understanding on the rate of tax under the KTEG Act on the said goods . The applicant is of the view that cutting tools / machine tools 
purchased by him are in the nature of consumables which get wornout quickly and require to be replaced very frequently and they 
cannot be considered as either parts or accessories ofmachinery falling under 52 of the First Schedule to the KTEG Act, and hence 
they are not liable to entry tax. 
2 . Sri S . Venkataramani, Chartered Accountant, duly authorized by the applicant appeared before the undersigned and submitted 
arguments in support of the views taken by the applicant. The learned authorized representative prayed for issue of clarification holding 
that cutting tools purchased by the applicant are not parts and accessories of machinery and hence not liable to entry tax . 

The arguments of the learned representative, in brief, are as under: 
a ) The drill bits, taps, reamers, cutters, grinders, twist drills , end mills , grinding wheels are in the nature of consumables and 

wearout or get consumed as part of the manufacturing process and do not form part and parcel of the end product. These 
goods are akin to oils , coolants etc . and are not parts of machinery ; 
These goods get worn -out after using them for a particular number of time or operations; 
They are not parts or accessories or parts ofmachinery ; unlike parts ofmachinery which are integral and always to be 
used in the machinery ; these goods are interchangeable tools and are used based on the requirement of a particular 
manufacturing process . A machine can use different tools and as such they do not become "parts of machinery "; 
" Machinery parts" are always supplied by the manufacturers of the machinery, however these tools are not supplied by 
the manufacturers of the machinery at the time of purchase of machinery . The tools are manufactured by different tools 
companies as standard products and also as per customers requirements. 


neno 


PDF : 37 Ooms , Mdowo, 

Z 


OO 00 , 9008 


ಭಾಗ ೩ 


e ) The goods in question namely , the drill bits , taps, reamers , cutters, grinders etc., are all " Tools " within the ambit of the 

meaning as delineated in chapter 8207 .00 of the Central Excise Tariff Act, 1985 because they perform one ormore of the 
operations which are mentioned in the heading aforesaid . In fact, the goods namely reamers , cutters and other 
interchangeable tools find specific mention under the heading 8207 under sub -heads 82076010, 82077010 and 82079010 
respectively . Hence , it can be unambiguously concluded without any hesitation that the subject goods are "Tools" only 
and merit classification under CET Heading 8027. 
Any proposition to consider the goods in question as " Parts of Machinery" finds no legal backing, support or cogent 
reasoning based on the statute because , when the item finds specific mention under a specific heading under the tariff , a 
different heading cannot be assigned to it in accordance with the cannons of interpretation as laid down under the norms 
of classification in the Harmonized System Nomenclature (HSN ) which is the originator of classification of all goods. For 
an item to be a part , the first and foremost condition for compliance is that it should be mentioned in the Section and 
Chapter notes under concerned Headings as part and not specified elsewhere . Secondly , it should be solely and 
principally used along with the subject "machine or machinery " . 
The term " Part" finds definition in Sl.No . 9.44 in the Foreign Trade Policy and itmeans - an element of a sub -assembly or 
assembly not normally useful by itself , and not amenable to further disassembly for maintenance purpose. A part may be 

a component, spare or an accessory . The goods in question do not fall under any of the above categories . 
h ) The goods in question are not required for the functioning of the "machinery". It can be demonstrated that working of the 

machines without the aid of these "tools " . 
4 . The matter is examined . The Hon ble Supreme Court of India , while disposing of Special Leave Appeal (Civil) Nos . 30297 /2012 
and 26651 - 26663/2013 by M /s R .K . Powergen Pvt. Ltd., and Others Vs . State of Karnataka , in its order dated 12 .9 .2013 held as 
follows. 

In our view , first and foremost, the High Court ought not to have entertained the petitions and expressed its opinion . We say 
so , for the reason that under the Act, a dealer is given an opportunity to move before the Commissioner of Commercial Taxes and seek 
for a clarification. The clarification thatmay be sought is with regard to the exigibility of the goods in question under the Act Instead of 
resorting to this mode and the method , the petitioner had chosen to approach the High Court for a declaration . 

Further, the High Court ; without expressing any opinion merely followed the decision of this court in yet another matter and 
dismiss the petitions . 
Learned Council for the petitioner submits that the petitioner has paid the entry tax on drilling bits for the assessment years 
2005 - 06 to 2009- 10 . Insofar as , those assessment years are concerned , he is not seeking any relief Now , he only seeks 
permission of this court to raise the contention for the subsequent years of assessment that the " drilling bits " are not exigible 
to the entry tax for the reason that they are consumables . 
Permission sought for is granted . The petitioner, if he so desires can raise the said contention for the subsequent years before 
the assessing authority . 
The assessing authority will consider the same in accordance with law without being influenced by the orders passed by the 
High Court in Writ Petition Nos . 19411 and 20091- 101 of 2010 . 

Accordingly , the Special Leave Petitions are disposed of 
5 . In keeping with the directions of the Hon ble Supreme Court of India , the applicant is entitled to approach the assessing 
authorities ormove the Commissioner of Commercial Taxes for seeking the clarification . 
6 . The Hon ble Supreme Court did not lay down any law in respect of cutting tools but left it open with a direction that if the 
assesse raises such a contention , the authority shall consider the contention in accordance with law in respect of issue as to whether 
cutting tools are consumables or accessories or parts ofmachinery . 
7 . The undersigned is empowered under Section 12 (7) ofKTEG Act to clarify the rate of tax payable under the Act is it considers 
it necessary or expedient so as to do for the purpose of maintaining uniformity in assessments and collections of revenue or for the 
removal of any doubt. It is considered that the clarification requested by the applicant is within the scope of aforesaid provision and it is 
necessary that clarification be issued for the purpose ofmaintaining uniformity in the work of assessments and collection of revenue and 
also for removal of doubts . 

In the Notification No . FD 11 CET 2002 dated 30 .03 .2002, SI.No . 7 of the table in the notification reads as under: 
" 7 . Machinery of all kinds and parts and accessories thereof but excluding agricultural machinery - 2 % 

If cutting tools are parts or accessories of machinery , then they become liable to tax in terms of the above notification . 
However, the applicant s contention is that cutting tools are consumables and they are therefore neither part nor accessory of any 
machinery . 
9. Cutting tools are used as fitting or fixtures to the machinery in order to carry out the desired operation , viz . cutting , drilling a 
hole etc . Without these tools ,machinery cannot be used for the required purpose . No doubt, the cutting tools such as twist drills, taps, 
reamers, cutters , grinding wheels etc . wear out after numerous repeated use and require to be replaced . However, even other parts and 
accessories ofmachinery also require to be replaced after repeated use . It is not as if cutting tools are intended for single use and 
thereby get consumed after any such single use just like fuelwhich get consumed in its use . 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೧, ೨೦೧೪ 


೧೮೧೧ 


10 . In the case of Annapoorna Carbon Industries Company Vs . State of Andhra Pradesh reported in 37 STC 378 , the Hon ble 
Supreme Court has held that arc carbons used in projectors or other cinematographic equipments are their accessories. While 
delivering its judgement, the Hon ble High Court, referring to accessories has observed as under: 

"We find that the term " accessories" is used in the schedule to describe goods which may have been manufactured for use as 
an aid or addition . A sense in which the word " accessory" is used is given in Webster s Third New International Dictionary as followed: 
" an object or device that is not essential in itself but that adds to the beauty , convenience , or effectiveness of something else ". Other 
meanings given there are : " supplementary or secondary to something of greater or primary importance "; " additional "; " any of several 
mechanical devices that assist in operating or controlling the tone resources of an organ ". "Accessories" are not necessarily confined to 
particular machines forwhich they may serve as aids . The same item may be an accessory ofmore than one kind of instrument." 
11. The same view was held by the Hon ble Supreme Court in the case of Union Carbide India Limited Vs. State of Andhra 
Pradesh , reported in 98 STC 1. These decisions apply squarely to the issue under consideration . It is clear therefrom that the Supreme 
Court did not hold arc carbon as consumable . 
12 . In the case of Pioneer Enterprises Vs. joint Commissioner of Commercial Taxes (Appeals ) and another , reported in 134 STC 
138 , the Hon ble High Court of Karnataka has held that when an item is used only for obtaining enhanced efficiency of performance of 
the main product and does not form part an essential integral part of the main product, it is an accessory . In the case of State of Uttar 
Pradesh and another Vs. Kores (India ) Limited , reported in 39 STC 08 , the Hon ble Supreme Court held that typewriter ribbon is an 
accessory and not a part of the typewriter. Ribbon of a typewriter wears out frequently and is not sold along with a typewriter. It is not an 
essential and integralpart of the typewriter. But , the typewriter cannot work without a ribbon . In other words, ribbon aids the typewriter in 
its functioning . Under these circumstances , the Hon ble Supreme Court held that it is an accessory . The position of ribbon in a typewriter 
is similar to a cutting tool in a machinery . 
13. In commercial parlance , consumable means something meant for consumption . As per Shorter Oxford English dictionary , 
consumable means an article intended for consumption , not for repeated use (emphasis supplied ). 

Similarly , accessory means an additional or subordinate thing; an adjunct, on accompaniment: a minor fitting or attachment 
( emphasis supplied). 
14 . Reliance placed by the applicant on the classification of subject goods under the Central Excise Tariff Act, 1985 or the 
descriptions of the said goods under the KST Act vide entry 1 (iii) of Part- M of the Second Schedule to the KST Act, 1957 would notbe 
relevant for the purpose of classification of the goods in question under the KTEG Act, 1979 . 
15 . The applicant has contended that the goods in question are not required for functioning of the machinery . This is not 
acceptable for the reason that a machine cannot be complete without a tool. In the absence of a tool,machine cannot function . Going by 
this logic , tool is a part of the machinery . However, in view of the Supreme Court decisions cited above and drawing analogy therefrom , 
it is to be held that the subject tools are not consumables but accessories . 
16 . Thus , on the basis of Supreme Court decisions cited above and commercial parlance , tools are not consumables . As held by 
the Supreme Court in similar cases cited above , tools would squarely fall in the category of accessories . 

ORDER NO . KTEG/ CR-11 /2013-14 DATED 07.07.2014 
In the circumstances, it is clarified that cutting tools like drill bits , taps, reamers , cutters , end mills , grinding wheels etc . are not 
consumables. They fall under Sl.No . 52 of First Schedule to the KTEG Act, 1979 and are liable to tax at the rate of 2 % as "machinery 
accessories" as per Sl.No . 7 of Notification No. FD 11 CET 2002 dated 30 . 03. 2002. 
P . R . 577 

AJAY SETH 
SC -100 

Commissioner of Commercial Taxes , 

(Karnataka ), Bangalore 
ಅರಣ್ಯ ಸಂರಕ್ಷಣಾಧಿಕಾರಿ , ಹಳಿಯಾಳ ವಿಭಾಗ, ಹಳಿಯಾಳ ಇವರ ಪ್ರಾಧಿಕಾರದ ನಡುವಳಿಗಳು 

ಪ್ರಕಟಣೆ 
ಸಂಖ್ಯೆ : 32 / ಅರಣ್ಯ / ಗುನ್ನೆ / ವಾಹನ/ ಮಟ್ಟುಗೋಲು/ ಸಿಆರ್ - 35 /2014 -15 /1205 , ದಿನಾಂಕ: 01/08 - 07 - 2014 

ವಿಷಯ : ಅನಧಿಕೃತವಾಗಿ ಕಳ್ಳ ಸಾಗಾಣಿಕೆಯಲ್ಲಿ ತೊಡಗಿದ್ದ ವಾಹನಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳುವ ಕುರಿತು. 

ಹಳಿಯಾಳ ವಿಭಾಗದಲ್ಲಿ ಅನಧಿಕೃತವಾಗಿ ಮರಮಟ್ಟುಗಳ ಕಳ್ಳ ಸಾಗಾಣಿಕೆ ಮಾಡುತ್ತಿದ್ದ ಸಮಯದಲ್ಲಿ ಗುನ್ನೆಯಲ್ಲಿ ಒಳಗೊಂಡ ಈ ಕೆಳಗಿನ 
ವಾಹನಗಳನ್ನು ಜಪ್ತ ಮಾಡಿ ಕರ್ನಾಟಕ ಅರಣ್ಯ ಕಾಯ್ದೆ 1963 ಸೆಕ್ಷನ್ 71ಎ ದ ಮೇರೆಗೆ ವಿಚಾರಣೆ ನಡೆಯಿಸುವ ಕುರಿತು ಈ ವಿಭಾಗಕ್ಕೆ ಸಂಬಂಧಿಸಿದ 
ಘಟಕಾಧಿಕಾರಿಗಳು ಇಲಾಖಾ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿರುತ್ತಾರೆ. 

ಈ ಕೆಳಗೆ ನಮೂದಿಸಿದ (1) ಅ. ನಂ . 1 ರಲ್ಲಿ ಜಪ್ತಪಡಿಸಿದ ವಾಹನ ಬಜಾಜ ಗೂಡ್ಸ್ ಆಟೋ ರಿಕ್ಷಾ ನಂ . KA- 31/4676 ರ ಮಾಲೀಕರಿಗೆ 
ಕರ್ನಾಟಕ ಅರಣ್ಯ ಕಾಯ್ದೆ 1963 ಸೆಕ್ಷನ್ 71ಬಿ ದ ರಡಿಯಲ್ಲಿ ದಿನಾಂಕ: 24 -12 - 2011 , 17 - 01 - 2012 01- 02 - 2012 ಹಾಗೂ 24 - 03 - 2014 ರಂತೆ 
ಕಾಲವಕಾಶ ನೀಡಿ ತಮ್ಮ ವಾಹನವನ್ನು ಅನಧಿಕೃತವಾಗಿ ಅರಣ್ಯ ಉತ್ಪನ್ನಗಳನ್ನು ಸಾಗಿಸಲು ಬಳಸಿಲ್ಲವೆಂಬುದನ್ನು ಈ ನ್ಯಾಯಾಲಯದ ಮುಂದೆ ಸಾಬೀತು 
ಪಡಿಸಲು 4 ( ನಾಲ್ಕು) ನೋಟಿಸ್‌ಗಳನ್ನು ನೀಡಲಾಗಿದ್ದು ವಾಹನ ಮಾಲೀಕರು ಇದೂವರೆಗೆ ಈ ನ್ಯಾಯಾಲಯವನ್ನು ಸಂಪರ್ಕಿಸಿದ್ದು ಇರುವುದಿಲ್ಲ. 

( 2) ಅ. ನಂ . 2 ರಲ್ಲಿ ಜಪ್ತಪಡಿಸಿದ ವಾಹನ ಟೆಂಪೋ ಟ್ಯಾಕ್ಸ್ KA-36/ M -635 ರ ಮಾಲೀಕರಿಗೆ ಕರ್ನಾಟಕ ಅರಣ್ಯ ಕಾಯ್ದೆ 1963 ಸೆಕ್ಷನ್ 
71ಬಿ ದ ರಡಿಯಲ್ಲಿ ದಿನಾಂಕ: 30 -12 - 2011 , 17 - 01 - 2012 , 01 - 02 - 2012 ಹಾಗೂ 24 - 03 - 2014 ರಂತೆ ಕಾಲಾವಕಾಶ ನೀಡಿ ತಮ್ಮ ವಾಹನವನ್ನು 
ಅನಧಿಕೃತವಾಗಿ ಅರಣ್ಯ ಉತ್ಪನ್ನಗಳನ್ನು ಸಾಗಿಸಲು ಬಳಸಿಲ್ಲವೆಂಬುದನ್ನು ಈ ನ್ಯಾಯಾಲಯದ ಮುಂದೆ ಸಾಬೀತು ಪಡಿಸಲು 4 ( ನಾಲ್ಕು) ನೋಟಿಸ್‌ಗಳನ್ನು 
ನೀಡಲಾಗಿದ್ದು ವಾಹನ ಮಾಲೀಕರು ಇದೂವರೆಗೆ ಈ ನ್ಯಾಯಾಲಯವನ್ನು ಸಂಪರ್ಕಿಸಿದ್ದು ಇರುವುದಿಲ್ಲ. 


೧೮೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೧ , ೨೦೧೪ 

ಭಾಗ ೩ 
(3) ಅ. ನಂ . 3 ರಲ್ಲಿ ಜಪ್ತಪಡಿಸಿದ ವಾಹನ ಟ್ಯಾಕ್ಸ್, KA-24/ M-377 ರ ಮಾಲೀಕರಿಗೆ ಈ ನ್ಯಾಯಾಲಯದಲ್ಲಿ ವಿಚಾರಣೆಗೆಂದು 
ದಿನಾಂಕ: 19 - 10 - 2012, 22 - 02 - 2013 , 01 - 03 - 2013, 14 - 03 - 2013, 25 - 04 - 2013, 09 - 05 - 2013, 30 - 05 - 2013, 26 - 09 - 2013, 
20 - 02 - 2013 ರಂದು ಕರೆಯಲಾಗಿದ್ದು ಹಾಗೂ ಕರ್ನಾಟಕ ಅರಣ್ಯ ಕಾಯ್ದೆ 1963 ಸೆಕ್ಷನ್ 71ಬಿ ದ ರಡಿಯಲ್ಲಿ ದಿನಾಂಕ : 21 - 12 - 2013 ರಂತೆ 
ಕಾಲಾವಕಾಶ ನೀಡಿ ತಮ್ಮ ವಾಹನವನ್ನು ಅನಧಿಕೃತವಾಗಿ ಅರಣ್ಯ ಉತ್ಪನ್ನಗಳನ್ನು ಸಾಗಿಸಲು ಬಳಸಿಲ್ಲವೆಂಬುದನ್ನು ಈ ನ್ಯಾಯಾಲಯದ ಮುಂದೆ 
ಸಾಬೀತು ಪಡಿಸಲು ಹಲವಾರು ನೋಟಿಸ್‌ಗಳನ್ನು ನೀಡಲಾಗಿದ್ದು ವಾಹನ ಮಾಲೀಕರು ಇದೂವರೆಗೆ ಈ ನ್ಯಾಯಾಲಯವನ್ನು ಸಂಪರ್ಕಿಸಿದ್ದು ಇರುವುದಿಲ್ಲ. 

( 4) ಅ. ನಂ . 4 ರಲ್ಲಿ ಜಪ್ತಪಡಿಸಿದ ವಾಹನ ಬಜಾಜ್ ಬಾಕ್ಸರ್‌ KA- 22/ V -3224 ರ ಮಾಲೀಕರಿಗೆ ಈ ನ್ಯಾಯಾಲಯದಲ್ಲಿ ವಿಚಾರಣೆಗೆಂದು 
ದಿನಾಂಕ: 19 - 10 - 2012, 22 - 02 - 2013, 01 - 03 - 2013 , 14 - 03 - 2013, 25 - 04 - 2013, 09 - 05 - 2013, 30 - 05 - 2013, 26 - 09 - 2013, 
20 - 02 - 2013 ರಂದು ಕರೆಯಲಾಗಿದ್ದು ಹಾಗೂ ಕರ್ನಾಟಕ ಅರಣ್ಯ ಕಾಯ್ದೆ 1963 ಸೆಕ್ಷನ್ 71ಬಿ ದ ರಡಿಯಲ್ಲಿ ದಿನಾಂಕ: 21- 12 -2013 ರಂತೆ 
ಕಾಲಾವಕಾಶ ನೀಡಿ ತಮ್ಮ ವಾಹನವನ್ನು ಅನಧಿಕೃತವಾಗಿ ಅರಣ್ಯ ಉತ್ಪನ್ನಗಳನ್ನು ಸಾಗಿಸಲು ಬಳಸಿಲ್ಲವೆಂಬುದನ್ನು ಈ ನ್ಯಾಯಾಲಯದ ಮುಂದೆ 
ಸಾಬೀತು ಪಡಿಸಲು ಹಲವಾರು ನೋಟಿಸ್‌ಗಳನ್ನು ನೀಡಲಾಗಿದ್ದು ವಾಹನ ಮಾಲೀಕರು ಇದೂವರೆಗೆ ಈ ನ್ಯಾಯಾಲಯವನ್ನು ಸಂಪರ್ಕಿಸಿದ್ದು ಇರುವುದಿಲ್ಲ. 

(5) ಅ. ನಂ . 5 ರಲ್ಲಿ ಜಪ್ತಪಡಿಸಿದ ವಾಹನ ಆಟೋ ರಿಕ್ಷಾ KA- 20/ 8263 ರ ಮಾಲೀಕರಿಗೆ ಕರ್ನಾಟಕ ಅರಣ್ಯ ಕಾಯ್ದೆ 1963 ಸೆಕ್ಷನ್ 71ಬಿ 
ದರಡಿಯಲ್ಲಿ ದಿನಾಂಕ : 07 - 09 - 2013, 25 - 01 - 2014 , 12 - 02 - 2014 ಹಾಗೂ 30 - 06 - 2014 ರಂತೆ ಕಾಲಾವಕಾಶ ನೀಡಿ ತಮ್ಮ ವಾಹನವನ್ನು 
ಅನಧಿಕೃತವಾಗಿ ಅರಣ್ಯ ಉತ್ಪನ್ನಗಳನ್ನು ಸಾಗಿಸಲು ಬಳಸಿಲ್ಲವೆಂಬುದನ್ನು ಈ ನ್ಯಾಯಾಲಯದ ಮುಂದೆ ಸಾಬೀತು ಪಡಿಸಲು 4 ( ನಾಲ್ಕು) 
ನೋಟಿಸ್‌ಗಳನ್ನು ನೀಡಲಾಗಿದ್ದು ವಾಹನ ಮಾಲೀಕರು ಇದೂವರೆಗೆ ಈ ನ್ಯಾಯಾಲಯವನ್ನು ಸಂಪರ್ಕಿಸಿದ್ದು ಇರುವುದಿಲ್ಲ. 

( 6) ಅ. ನಂ . 6 ರಲ್ಲಿ ಜಪ್ತಪಡಿಸಿದ ವಾಹನ ಇಂಡಿಕಾ ಕಾರು KA- 22/3287 ರ ಮಾಲೀಕರಿಗೆ ಕರ್ನಾಟಕ ಅರಣ್ಯ ಕಾಯ್ದೆ 1963 ಸೆಕ್ಷನ್ 71ಬಿ 
ದರಡಿಯಲ್ಲಿ ದಿನಾಂಕ: 26 - 02 - 2014 , 24 - 03- 2014 ಹಾಗೂ 30 - 06 - 2014 ರಂತೆ ಕಾಲಾವಕಾಶ ನೀಡಿ ತಮ್ಮ ವಾಹನವನ್ನು ಅನಧಿಕೃತವಾಗಿ ಅರಣ್ಯ 
ಉತ್ಪನ್ನಗಳನ್ನು ಸಾಗಿಸಲು ಬಳಸಿಲ್ಲವೆಂಬುದನ್ನು ಈ ನ್ಯಾಯಾಲಯದ ಮುಂದೆ ಸಾಬೀತು ಪಡಿಸಲು 3 (ಮೂರು) ನೋಟಿಸ್‌ಗಳನ್ನು ನೀಡಲಾಗಿದ್ದು 
ವಾಹನ ಮಾಲೀಕರು ಇದೂವರೆಗೆ ಈ ನ್ಯಾಯಾಲಯವನ್ನು ಸಂಪರ್ಕಿಸಿದ್ದು ಇರುವುದಿಲ್ಲ. 

( 7) ಅ. ನಂ . 6 ರಲ್ಲಿ ಜಪ್ತಪಡಿಸಿದ ವಾಹನ ಟಾಟಾ ಸಿಯಾರಾ ಕಾರು KA-04/M -4351 ರ ಮಾಲೀಕರಿಗೆ ಕರ್ನಾಟಕ ಅರಣ್ಯ ಕಾಯ್ದೆ 1963 
ಸೆಕ್ಷನ್ 71ಬಿ ದ ರಡಿಯಲ್ಲಿ ದಿನಾಂಕ: 04 - 01 - 2014 , 23 - 01- 2014, 13 - 02 -2014 ರಂತೆ ಕಾಲಾವಕಾಶ ನೀಡಿ ತಮ್ಮ ವಾಹನವನ್ನು ಅನಧಿಕೃತವಾಗಿ 
ಅರಣ್ಯ ಉತ್ಪನ್ನಗಳನ್ನು ಸಾಗಿಸಲು ಬಳಸಿಲ್ಲವೆಂಬುದನ್ನು ಈ ನ್ಯಾಯಾಲಯದ ಮುಂದೆ ಸಾಬೀತು ಪಡಿಸಲು 3 (ಮೂರು) ನೋಟಿಸ್‌ಗಳನ್ನು ನೀಡಲಾಗಿದ್ದು 
ವಾಹನ ಮಾಲೀಕರು ಇದೂವರೆಗೆ ಈ ನ್ಯಾಯಾಲಯವನ್ನು ಸಂಪರ್ಕಿಸಿದ್ದು ಇರುವುದಿಲ್ಲ. 

ಕಾರಣ, ಈ ಪ್ರಕಟಣೆ ಹೊರಡಿಸಿದ 30 ದಿವಸಗಳೊಳಗಾಗಿ ಕೆಳಗೆ ನಮೂದಿಸಿದ ವಾಹನಗಳಿಗೆ ಸಂಬಂಧಿಸಿದ ಮಾಲೀಕರು ತಮ್ಮ ವಾಹನವನ್ನು 
ಅನಧಿಕೃತವಾಗಿ ಅರಣ್ಯ ಉತ್ಪನ್ನಗಳನ್ನು ಸಾಗಿಸಲು ಬಳಸಿಲ್ಲವೆಂಬುದನ್ನು ಈ ನ್ಯಾಯಾಲಯದ ಮುಂದೆ ಸಾಬೀತುಪಡಿಸಲು ಕೊನೆಯ ಅವಕಾಶವನ್ನು ಈ 
ಮೂಲಕ ನೀಡಲಾಗಿದೆ. ಈ ಕೆಳಗೆ ನಮೂದಿಸಿದ ವಾಹನಗಳ ಮಾಲೀಕರು ಮೇಲೆ ಹೇಳಿದಂತೆ ತಮ್ಮ ವಾಹನವು ಸದರಿ ಗುನ್ನೆಯಲ್ಲಿ ಒಳಗೊಂಡಿಲ್ಲ ಎನ್ನುವ 
ಕುರಿತು ಸಾಬೀತುಪಡಿಸಲು ವಿಫಲರಾದಲ್ಲಿ ವಾಹನ ಮತ್ತು ಅದರಲ್ಲಿ ಅನಧಿಕೃತವಾಗಿ ಸಾಗಿಸುತ್ತಿದ್ದ ಅರಣ್ಯ ಉತ್ಪನ್ನಗಳನ್ನು ಕರ್ನಾಟಕ ಅರಣ್ಯ ಕಾಯ್ದೆ 
1963 ಸೆಕ್ಷನ್ 71ಎ ದ ರ ಪ್ರಕಾರ ಸರಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದು. 

ವಶಪಡಿಸಿಕೊಂಡ 
ವಲಯ 

ಇಂಜಿನ್ ನಂ . 
ದಿನಾಂಕ 

ಚಾಸ್ಪಿ ನಂ . 
ಅರಣ್ಯ ಉತ್ಪನ್ನ 


* 
) 
1 


ವಾಹನದ ವಿವರ | ಎಫ್‌ಐಆರ್‌ ನಂ . & | 


ಹಳಿಯಾಳ 


9 / 2009 - 10 , 
15 - 10 - 2009 


ಸಾಗ ನಗ. 
8 = 0.208 ಘ . ಮೀ 


MD2ALAZZ 
NWD10693 


ALMBND 
14162 


ಹಳಿಯಾಳ 


TX - 929750- P - 95 


2 /2011 - 12 , 
23 - 6 - 2011 


ಸಾಗ ನಗ. 
10 = 0.471 ಘ. ಮೀ 


616- 969 
121996 


ತಿನೈಘಾಟ 


TX -938326 - B -96 


616969 


140031 


ಬಜಾಜ ಗೂಡ್ಸ್ 
ಆಟೋ ರಿಕ್ಷಾ 
KA - 31 / 4676 
ಟೆಂಪೋ ಟ್ರಾಕ್ಟ್ 
KA- 36 / M - 635 

ಟ್ಯಾಕ್ಸ್ 
KA- 24/ M - 377 
ಬಜಾಜ ಬಾಕ್ಸರ್‌ 
KA-22 - 3224 ) 
ಆಟೋ ರಿಕ್ಷಾ 
KA - 20/ 8263 
ಇಂಡಕಾ ಕಾರ್ 
KA- 22 / A - 3287 
ಟಾಟಾ ಸಿಯಾರಾ 
KA- 04 / M -4351 


1/2008 - 09 
17 - 12 - 2008 


ಸಿಸಂ 
26 =1.691 ಘ . ಮೀ 


ತಿನೈಘಾಟ 


DFF 
BKM31901 


DMM 
BGM 01212 


ವಿರ್ನೊಲಿ 


24FBFG72669 


2 /2012 - 13 , 
30 -12 - 2012 


AEMBFG 
52364 


ದಾಂಡೇಲಿ 


600135BVZP 


1 /2009 - 10 , 
07 - 10 - 2009 


ಸಾಗ ನಗ. 
4 = 0.106 ಘ . ಮೀ 

ಸಾಗ ನಗ 
3 = 0.137 ಘ . ಮೀ 
ಗೋವಾಡಿ ಹೆಲ್ಲರೆ 
(ಗೋವಾಡಿ) 
17 ಚೀಲ 


475IDI01 
BVZP15171 


19662 


ಜಗಲಬೇಟ 


483DL41 


3 /2010 - 11, 
25 - 5 - 2010 


377003 
955719 


542584 


PR. 604 
SC . 5 


ಅಧಿಕೃತ ಅಧಿಕಾರಿಗಳು ಹಾಗೂ ,ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 

ಹಳಿಯಾಳ ವಿಭಾಗ, ಹಳಿಯಾಳ. 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೧ , ೨೦೧೪ 

೧೮೧೩ 
ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
ಸಂಖ್ಯೆ : ಸಿಐ 485 ಎಸ್ಪಿಕ್ಕೂ 2012, ಬೆಂಗಳೂರು, ದಿನಾಂಕ: 01. 08.2014 

ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ 1966ರ ಕಲಂ 28( 4) ರನ್ವಯ ಅಧಿಸೂಚನೆ. 
1966ರ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆಯ (1966ರ ಕರ್ನಾಟಕ ಕಾಯ್ದೆ ಸಂಖ್ಯೆ : 18) ವಿಧಿ 28(1) ರ ಪ್ರಕಾರ ದತ್ತವಾದ ಅಧಿಕಾರದ ಮೇರೆಗೆ ದಿನಾಂಕ: 21/7 /2010ರ ಅಧಿಸೂಚನೆ, ಕರ್ನಾಟಕ ವಿಶೇಷ ರಾಜ್ಯ 
ಪತ್ರ ಭಾಗ - 3ರ ವಿಶೇಷ ಪತ್ರಿಕೆ ಪುಟ ಸಂಖ್ಯೆ : 1 ರಿಂದ 20 ರಲ್ಲಿ ಪ್ರಕಟವಾಗಿರುವ ಅಧಿಸೂಚನೆ ಸಂಖ್ಯೆ: ಸಿಐ 79 ಎಸ್ . ಪಿ . ಕ್ಯೂ 2010 ದಿನಾಂಕ: 21/7 /2010ರ ಭೂಸ್ವಾಧೀನಕ್ಕೆ ಒಳಪಟ್ಟ ಪ್ರದೇಶದ ಪ್ರಕಾರ ಸರ್ಕಾರ ಸದರಿ 
ಅಧಿಸೂಚನೆಯಲ್ಲಿ ನಮೂದಿಸಲ್ಪಟ್ಟಿರುವ ಜಮೀನುಗಳನ್ನು ಕೈಗಾರಿಕಾ ಪ್ರದೇಶದ ಸ್ಥಾಪನೆಗೆ ಸ್ವಾಧೀನಪಡಿಸಿಕೊಳ್ಳಲು ಇಚ್ಛೆಪಟ್ಟಿದೆ. 

ಮೇಲ್ಕಂಡ ಅಧಿಸೂಚನೆಯ ಷೆಡ್ಯೂಲ್‌ನಲ್ಲಿ ನಮೂದಿಸಲ್ಪಟ್ಟಿರುವ ಜಮೀನುಗಳನ್ನು ಪ್ರಕಟಿಸಲಾಗಿರುವ ಉದ್ದೇಶಕ್ಕಾಗಿ ಭೂಸ್ವಾಧೀನ ಪಡಿಸಿಕೊಳ್ಳಬೇಕಾಗಿರುವುದು ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿದೆ. ಈ ಬಗ್ಗೆ ಮೇಲ್ಕಂಡ 
ಕಾಯ್ದೆ ವಿಧಿ 28( 3) ರ ಪ್ರಕಾರ ಆದೇಶ ಹೊರಡಿಸಲಾಗಿದೆ. 

ಆದುದರಿಂದ 1966ರ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ ವಿಧಿ 28( 4) ರ ( 1966ರ ಕರ್ನಾಟಕ ಕಾಯ್ದೆ ಸಂಖ್ಯೆ : 18) ರ ಮೇರೆಗೆ ದತ್ತವಾದ ಅಧಿಕಾರದ ಮೇರೆಗೆ ಕರ್ನಾಟಕ ಸರ್ಕಾರ ಕೆಳಗೆ ನಮೂದಿಸಿರುವ 
ಜಮೀನುಗಳನ್ನು ಅಧಿಸೂಚನೆಯಲ್ಲಿ ತಿಳಿಸಿರುವ ಉದ್ದೇಶಕ್ಕಾಗಿ ಭೂಸ್ವಾಧೀನಪಡಿಸಿಕೊಳ್ಳಲಾಗುವುದೆಂದು ಈ ಮೂಲಕ ಘೋಷಿಸಲಾಗಿದೆ. 
ಗ್ರಾಮ : ನಿಡುವಂದ ಹೋಬಳಿ: ಸೋಂಪುರ ತಾಲ್ಲೂಕು: ನೆಲಮಂಗಲ 

ಜಿಲ್ಲೆ: ಬೆಂಗಳೂರು ಗ್ರಾಮಾಂತರ 


ಸರ್ವೇ 


ಭೂಸ್ವಾಧೀನಕ್ಕೊಳಪಟ್ಟ ವಿಸ್ತೀರ್ಣ 


ಚೆಕ್ಕುಬಂದಿ 


ನಂ 


ಕ್ರ. ಸಂ . 


ಖಾತೆದಾರರ ಹೆಸರು 


ಅನುಭವದಾರರ ಹೆಸರು 


ಆಕಾರ 


ಐನ್ 


ಬಾಕಿ 


ತರಹ 


ಪೂರ್ವ 


ಪಶ್ಚಿಮ 


ಉತ್ತರ 


ದಕ್ಷಿಣ 


ಖರಾಬು 
ಎ - ಗು 
6 


ಎ - ಗು 

5 


ಎ - ಗು 


| 


| 


7 


| 


8 


| 


9 


| 


10 
9 


| 
| 


11 
9 | 


12 
ರೈಲ್ವೆ ರಸ್ತೆ 


0 - 06 


0 - 06 


ಖುಷಿ 


0 - 26 


ಎನ್. ಹೆಚ್. ಗರುಡಪ್ಪ, 
ಹೆಚ್. ರಾಜಣ್ಣ , ಎನ್. ಹೆಚ್. 
ಶಿವರಾಜ್ , ಎನ್. ಹೆಚ್ . ಹೊನ್ನಪ್ಪ, 
ಎನ್. ಹೆಚ್ . ಸಿದ್ದಪ್ಪ 


ಎನ್ . ಹೆಚ್. ಗರುಡಪ್ಪ ಬಿನ್ 
ಹೊನ್ನಗಂಗಯ್ಯ , ಹೆಚ್. ರಾಜಣ್ಣ ಬಿನ್ 
ಹೊನ್ನಗಂಗಯ್ಯ , ಎನ್. ಹೆಚ್. 
ಶಿವರಾಜ್ ಬಿನ್ ಹೊನ್ನಗಂಗಯ್ಯ , 
ಎನ್. ಹೆಚ್. ಹೊನ್ನಪ್ಪ ಬಿನ್ 
ಹೊನ್ನಗಂಗಯ್ಯ , ಎನ್. ಹೆಚ್. ಸಿದ್ದಪ್ಪ 
ಬಿನ್ ಹೊನ್ನಗಂಗಯ್ಯ 
ಎನ್. ಆರ್ . ಶಿವಗಂಗಯ್ಯ 
ಬಿನ್ ರೇವಣ್ಣ 
ಎನ್. ಕಾಂತಮ್ಮ ಕೋಂ 
ಲೇಟ್ ಜಿ. ಸಿದ್ದಯ್ಯ 
ಎನ್. ರೇವಣ್ಣ ಸಿದ್ದಯ್ಯ , 
ಚಂದ್ರಶೇಖರಯ್ಯ 


| 


119 | 


2 - 01 


2 - 01 | ಖುಷ್ಟಿ | 


3 - 84 


120 


ರಸ್ತೆ 


ರೈಲ್ವೆ ರಸ್ತೆ 


120 | 


0 - 02 


1-37 


1-35 | ಖುಷ್ಠಿ 


| 


121 


3 - 40 


ಎನ್. ಆರ್ . ಶಿವಗಂಗಯ್ಯ 
ಬಿನ್ ರೇವಣ್ಣ 
ಎನ್. ಕಾಂತಮ್ಮ ಕೋಂ 
ಲೇಟ್ ಜಿ. ಸಿದ್ದಯ್ಯ 
ಎನ್. ರೇವಣ್ಣ ಸಿದ್ದಯ್ಯ , 
ಚಂದ್ರಶೇಖರಯ್ಯ 


121 


| 


ರಸ್ತೆ | 120/2 


120/ 2 


4 


. 


120/ 2 


2 - 27 


0 - 02 


2- 25 | ಖುಷ್ಠಿ 


4 - 76 


| 


123, 121 


120 / 3 


120 / 


೧೮೧೪ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಸೆಪ್ಟೆಂಬರ್ ೧೧ , ೨೦೧೪ 


ಭಾಗ ೩ 


( 


ಸರ್ವೇ 


ಭೂಸ್ವಾಧೀನಕ್ಕೊಳಪಟ್ಟ ವಿಸ್ತೀರ್ಣ 


ಚೆಕ್ಕುಬಂದಿ 


ನಂ 


ಕ್ರ. ಸಂ . 


ಖಾತೆದಾರರ ಹೆಸರು 


ಅನುಭವದಾರರ ಹೆಸರು 


ಆಕಾರ 


ಐನ್ 


ಖರಾಬು 


ಬಾಕಿ 


ತರಹ 


ಪೂರ್ವ 


ಪಶ್ಚಿಮ 


ಉತ್ತರ 


ದಕ್ಷಿಣ 


ಎ - ಗು 


ಎ - ಗು 


ಎ - ಗು 


1 


. 


6 


| 


7 


| 


8 


9 


. 


| 


10 


11 


12 


13 


126 


| 


0 -17 


0 -17 | ಖುಷಿ 


- 


0 - 77 


| | 


127 


| 126 , 133 | 


127 


133 


ಸಿ. ಗಂಗಾಧರಯ್ಯ 
ಎನ್. ಸಿ. ವೀರೂಪಾಕ್ಷಯ್ಯ 


5 . ಸಿ. ಗಂಗಾಧರಯ್ಯ ಬಿನ್ 

ಚನ್ನಗಂಗಯ್ಯ , ಎನ್, 
ಎನ್. ಸಿ. ವಿರೂಪಾಕ್ಷಯ್ಯ 
ಎನ್. ಆರ್ . ತಿಮ್ಮೇಗೌಡ 

ಬಿನ್ ರಾಮಯ್ಯ 
7 | ಬಿ. ಕೆ. ಸುರೇಂದ್ರನಾಥ್ 


ಖುಷ್ಠಿ 


0- 14 


| 


152 


| 


ರಸ್ತೆ 


| 151ರ ಪೈಕಿ | 


ರಸ್ತೆ 


151ರ 
ಪೈಕಿ 


0 - 03 /2 


ಎನ್. ಆರ್ . ತಿಮ್ಮೇಗೌಡ ಬಿನ್ 
ರಾಮಯ್ಯ 
ಬಿ . ಕೆ. ಸುರೇಂದ್ರನಾಥ್ 


0 - 03 /2 


152ರ 


0 - 35 


0 - 10 


0 - 25 | ಖುಷಿ 


0 - 93 


ರಸ್ತೆ 


152ರ 
ಉಳಿಕೆ 


175 / 


3 - 11 


3 -11 


| ಖುಷ್ಠಿ | 


5 - 03 


ಸ್ತೆ 


176 | ದೊಡ್ಡಬಳ್ಳಾಪುರ 


175 / ರ | 
ಪೈಕಿ ಭೂ . 


ಎನ್. ಆರ್ . ತಿಮ್ಮೇಗೌಡ ಬಿನ್ ಎನ್. ಕಾಂತಮ್ಮ , 
ರಾಮಯ್ಯ, ಎನ್. ಕಾಂತಮ್ಮ ಕೋಂ | ಎನ್ . ಆರ್. ತಿಮ್ಮೇಗೌಡ 
ಲೇಟ್ ಜಿ. ಸಿದ್ದಯ್ಯ 
ಉಮ್ರಾವ್ ದೇವಿ ಕೋಂ ಲೇಟ್ ಉಮಾವ್ ದೇವಿ ಕೋಂ ಲೇಟ್ 
ಕಪೂರ್‌ಚಂದ್ ಕಟಾರಿಯಾ, ಗ್ಯಾನ್ ಕಪೂರ್‌ಚಂದ್ ಕಟಾರಿಯಾ, ಗ್ಯಾನ್ 
ಚಂದ್ ಜೈನ್ ಬಿನ್ ಲೇಟ್ ಕಪೂರ್ | ಚಂದ್ ಜೈನ್ ಬಿನ್ ಲೇಟ್ ಕಪೂರ್ 
ಚಂದ್ ಜೈನ್ 

ಚಂದ್ ಜೈನ್ 


175 /2 


ಖುಷ್ಟಿ | 


2 - 95 


180 | 


175 /3 
17574 
175 / 


175 /2 , 3, | ದೊಡ್ಡಬಳ್ಳಾಪುರ 
4ರ ಉಳಿಕೆ ರಸ್ತೆ 


175 / 2 


175 /3 


0 -091/ 2 
0 - 093/ 
0 - 093% 


0 -091/ 
0 - 093/4 
0 - 093% 


175 /3 


17574 


ಕೆಂಪಮ್ಮ 


176 /2 


1 - 13 


| 


0 - 03 


| 


1 - 10 


| ಖುಷಿ 


| 


1 - 99 


| 175 


| 177 


| 


1761 


| 


175 / 2 


10 ಕೆಂಪಮ್ಮ ಕೋಂ ಗಿರಿಯಪ್ಪ 
11 | ಸರ್ಕಾರಿ ಗೋಮಾಳ 


ಸರ್ಕಾರಿ 


188 


5 - 37 


| 


5 -37 


| 


- 


| ಖುಷಿ 


| 


- 


| 188ರ 
ಉಳಿಕೆ 
ಜಮೀನು 


188ರ 
ಉಳಿಕೆ 
ಜಮೀನು 


188ರ 
ಉಳಿಕೆ 
ಜಮೀನು 


188ರ ಉಳಿಕೆ 
ಜಮೀನು 


12 | ಚಂದ್ರಯ್ಯ ಬಿನ್ ಗಿರಿಯ್ಯ 


ಚಂದ್ರಯ್ಯ 


188 


| 


0 - 30 


0 - 30 


| ಖುಷಿ 


188ರ 


188ರ 
ಉಳಿಕೆ 
ಜಮೀನು 


188ರ 
ಉಳಿಕೆ 
ಜಮೀನು 


188ರ ಉಳಿಕೆ 
ಜಮೀನು 


ಜಮೀನು 


13 


| 


188 


| 


0 -16 


0 - 16 


| ಖುಷಿ 


188ರ 


188ರ 


188ರ ಉಳಿಕೆ 


ಹುಚ್ಚನರಸಯ್ಯ ಬಿನ್ 
ಮುನಿಯಪ್ಪ 


ಹುಚ್ಚನರಸಯ್ಯ ಬಿನ್ 
ಮುನಿಯಪ್ಪ 


188ರ 
ಉಳಿಕೆ 


ಉಳಿಕೆ 


ಜಮೀನು 


ಜಮೀನು 


ಜಮೀನು 


ಜಮೀನು 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಸೆಪ್ಟೆಂಬರ್ ೧೧ , ೨೦೧೪ 


೧೮೧೫ 


ಸರ್ವೇ 


ಭೂಸ್ವಾಧೀನಕ್ಕೊಳಪಟ್ಟ ವಿಸ್ತೀರ್ಣ 


ಚೆಕ್ಕುಬಂದಿ 


ಕ್ರ. ಸಂ . 


ಖಾತೆದಾರರ ಹೆಸರು 


ಅನುಭವದಾರರ ಹೆಸರು 


ಆಕಾರ 


ಐನ್ 


ಬಾಕಿ 


ಖರಾಬು 
ಎ - ಗು 


ತರಹ 


ಪೂರ್ವ 


ಪಶ್ಚಿಮ 


ಉತ್ತರ 


ದಕ್ಷಿಣ 


ಎ - ಗು 


ಎ - ಗು 


6 


| 


7 


| 


8 | 


10 


| 


11 


| 


12 | 


13 


1 . 
14 | ಗಂಗಮ್ಮ ಕೋಂ ಮರಿಯಪ್ಪ 


ಗಂಗಮ್ಮ ಕೋಂ ಮರಿಯಪ್ಪ 


0 - 25 


0 - 25 


| ಖುಷಿ 


188ರ 


188ರ 
ಉಳಿಕೆ 
ಜಮೀನು 


ಉಳಿಕೆ 
ಜಮೀನು 


188ರ 
ಉಳಿಕೆ 
ಜಮೀನು 


188ರ ಉಳಿಕೆ 
ಜಮೀನು 


15 | ಬೈಲಪ್ಪ ಬಿನ್ ಹನುಮಂತಯ್ಯ 


ಬೈಲಪ್ಪ ಬಿನ್ ಹನುಮಂತಯ್ಯ 


188 


| 


0 - 16 


0 - 16 


| ಖಿಷ್ಠಿ 


188ರ 


188ರ 
ಉಳಿಕೆ 
ಜಮೀನು 


ಉಳಿಕೆ 


188ರ 
ಉಳಿಕೆ 
ಜಮೀನು 


188ರ ಉಳಿಕೆ 
ಜಮೀನು 


ಜಮೀನು 


ವೆಂಕಯ್ಯ ಬಿನ್ ತಿಮ್ಮಯ್ಯ 


ವೆಂಕಯ್ಯ ಬಿನ್ ತಿಮ್ಮಯ್ಯ 


188 


| 


0 - 16 


0 - 16 


| ಖುಷಿ 


188ರ 
ಉಳಿಕೆ 
ಜಮೀನು 


188ರ 
ಉಳಿಕೆ 
ಜಮೀನು 


188ರ 
ಉಳಿಕೆ 
ಜಮೀನು 


188ರ ಉಳಿಕೆ 
ಜಮೀನು 


17 


0 - 25 


0 - 25 


| ಖುಷಿ 


188ರ 
ಉಳಿಕೆ 


188ರ 
ಉಳಿಕೆ 
ಜಮೀನು 


ಹನುಮಕ್ಕ ಕೋಂ ಬಿಜ್ಜಯ್ಯ , ಗಂಗಮ್ಮ | ಹನುಮಕ್ಕ ಕೋಂ ಬಿಜ್ಜಯ್ಯ , ಗಂಗಮ್ಮ | 188 | 
ಕೋಂ ಬಯಲಪ್ಪ, ಪುಟ್ಟರಾಮಕ್ಕೆ ಕೋಂ ಬಯಲಪ್ಪ, ಪುಟ್ಟರಾಮಕ್ಕೆ 
ಕೋಂ ರಾಮಾನುಜ 

ಕೊಂ ರಾಮಾನುಜ 
ವೆಂಕಟೇಶಮೂರ್ತಿ, 

ತಿಮ್ಮಯ್ಯ ಬಿನ್ ಗಿರಿಯಾ 
ಶ್ರೀನಿವಾಸಮೂರ್ತಿ ಬಿನ್ ಬಸವರಾಜು 


188ರ 
ಉಳಿಕೆ 
ಜಮೀನು 


188ರ ಉಳಿಕೆ 
ಜಮೀನು 


ಜಮೀನು 


18 


188. 


0 - 15 


0 - 15 


| ಖುಷಿ 


188ರ 


188ರ 
ಉಳಿಕೆ 
ಜಮೀನು 


188ರ 
ಉಳಿಕೆ 


188ರ ಉಳಿಕೆ 
ಜಮೀನು 


ಜಮೀನು 


ಜಮೀನು 


19 


| 


ಮುನಿಯಪ್ಪ ಬಿನ್ ಸಿದ್ದಪ್ಪ 


ಮುನಿಯಪ್ಪ ಬಿನ್ ಸಿದ್ದಪ್ಪ 


188 


| 


0 - 10 


0 - 10 


| ಖುಷಿ 


188ರ 


188ರ 
ಉಳಿಕೆ 
ಜಮೀನು 


ಉಳಿಕೆ 


188ರ 
ಉಳಿಕೆ 
ಜಮೀನು 


188ರ ಉಳಿಕೆ 
ಜಮೀನು 


ಜಮೀನು 


20 | ರತ್ನಮ್ಮ ಕೋಂ ಕೆಂಚಯ್ಯ 


ರತ್ನಮ್ಮ ಕೋಂ ಕೆಂಚಯ್ಯ 


188 


| 


0 - 29 


0 - 29 | ಖುಷಿ 


188ರ 


188ರ 


188ರ 
ಉಳಿಕೆ 
ಜಮೀನು 


188ರ ಉಳಿಕೆ 
ಜಮೀನು 


ಉಳಿಕೆ 


ಜಮೀನು 


ಜಮೀನು 


21 


| 


ಈರಲಕ್ಕಯ್ಯ ಬಿನ್ ಪೂಜಲಕ್ಕಯ್ಯ 


| 


ಇರಲಕ್ಕಯ್ಯ ಬಿನ್ ಪೂಜಲಕ್ಕಯ್ಯ 


188 


| 


0 - 15 


0 - 15 


| ಖುಷಿ 


188ರ 


188ರ 
ಉಳಿಕೆ 
ಜಮೀನು 


188ರ 
ಉಳಿಕೆ 
ಜಮೀನು 


188ರ ಉಳಿಕೆ 
ಜಮೀನು 


ಉಳಿಕೆ 


ಜಮೀನು 


22 


22 


| ನರಸಮ್ಮ , ಲಕ್ಕಣ್ಣ 


ನರಸಮ್ಮ , ಲಕ್ಕಣ್ಣ 


ನರಸಮ್ಮ , ಲಕ್ಕಣ್ಣ 


ನರಸಮ್ಮ , ಲಕ್ಕಣ್ಣ 


188 


| 


0 - 30 


0 - 30 | ಖುಷಿ 


188ರ 
ಉಳಿಕೆ 
ಜಮೀನು 


188ರ 
ಉಳಿಕೆ 
ಜಮೀನು 


188ರ 
ಉಳಿಕೆ 
ಜಮೀನು 


188ರ ಉಳಿಕೆ 
ಜಮೀನು 


೧೮೧೬ 


ಭಾಗ ೩ 


| 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಸೆಪ್ಟೆಂಬರ್ ೧೧ , ೨೦೧೪ 
ಸರ್ವೇ 

ಭೂಸ್ವಾಧೀನಕ್ಕೊಳಪಟ್ಟ ವಿಸ್ತೀರ್ಣ 


ಚೆಕ್ಕುಬಂದಿ 


ಕ್ರ. ಸಂ . 


ಖಾತೆದಾರರ ಹೆಸರು 


ಅನುಭವದಾರರ ಹೆಸರು 


ಆಕಾರ 


ಐನ್ 


ಖರಾಬು 


ಬಾಕಿ 


ತರಹ 


ಪೂರ್ವ 


ಪಶ್ಚಿಮ 


ಉತ್ತರ 


ದಕ್ಷಿಣ 


ಎ - ಗು 


ಎ - ಗು 


ಎ - ಗು 


| 


10 


| 


11 


| 


12 | 


13 


- 1 
23 | ಲೀಲಾವತಿ ಬಿನ್ ಮುದ್ದಯ್ಯ 


6 
- - 


7 | 8 
0 - 20 | ಖುಷಿ 


ಲೀಲಾವತಿ ಬಿನ್ ಮುದ್ದಯ್ಯ 


I88. 


| 


0 - 20 


188ರ 
ಉಳಿಕೆ 
ಜಮೀನು 


188ರ 
ಉಳಿಕೆ 
ಜಮೀನು 


188ರ 
ಉಳಿಕೆ 
ಜಮೀನು 


188ರ ಉಳಿಕೆ 
ಜಮೀನು 


24 


188 


| 


0 - 20 


0 - 20 | ಖುಷಿ 


188ರ 


188ರ 


ಪುಟ್ಟಹುಚ್ಚಮ್ಮ ಬಿನ್ ನರಸಯ್ಯ , 
ಶಾರದಮ್ಮ ಕೋಂ ಪುಟ್ಟಹುಚ್ಚಯ್ಯ 


ಮಟ್ಟಹುಚ್ಚಮ್ಮ ಬಿನ್ ನರಸಯ್ಯ , 
ಶಾರದಮ್ಮ ಕೋಂ ಪುಟ್ಟಹುಚ್ಚಯ್ಯ 


188ರ 
ಉಳಿಕೆ 


188ರ ಉಳಿಕೆ 
ಜಮೀನು 


ಉಳಿಕೆ 
ಜಮೀನು 


ಉಳಿಕೆ 
ಜಮೀನು 


ಜಮೀನು 


25 | ಹನುಮಂತಯ್ಯ ಬಿನ್ ನರಸಯ್ಯ 


| ಹನುಮಂತಯ್ಯ ಬಿನ್ ನರಸಯ್ಯ 


| 


188188 


| 


0 - 31 


0 - 31 


| ಖುಷ್ಠಿ 


188ರ 


188ರ 
ಉಳಿಕೆ 
ಜಮೀನು 


188ರ 
ಉಳಿಕೆ 
ಜಮೀನು 


188ರ ಉಳಿಕೆ 
ಜಮೀನು 


ಉಳಿಕೆ 
ಜಮೀನು 


26 | ಗಂಗಮ್ಮ ಕೋಂ ಲೇಟ್ ಗಂಗಪ್ಪ 


| ಗಂಗಮ್ಮ ಕೋಂ ಲೇಟ್ ಗಂಗಪ್ಪ 


188 


1 - 00 


1 - 00 | ಖುಷಿ 


188ರ 


188ರ 
ಉಳಿಕೆ 
ಜಮೀನು 


188ರ ಉಳಿಕೆ 
ಜಮೀನು 


188ರ 
ಉಳಿಕೆ 
ಜಮೀನು 
202 


ಜಮೀನು 


27 | ಸುಟ್ಟರುದ್ರಯ್ಯ ಬಿನ್ ಚಿಕ್ಕವೀರಯ್ಯ 


ಪುಟ್ಟರುದ್ರಯ್ಯ ಬಿನ್ ಚಿಕ್ಕವೀರಯ್ಯ 


209 


1 - 09 


1 - 09 


| 


ಖುಷಿ 


1 - 80 


188 


210 


| 


210 


210 


ಪೆಮ್ಮನ 
ಹಳ್ಳಿ ಗಡಿ 
ಗಡಿ 
ಗಡಿ 


| 


0 - 25 | 


| 


209 


211 


0 - 25 
0 - 23 


ಖುಷಿ 
ಖುಷಿ 


0 - 92 
0 - 85 


188 
188 


211 


210 


212 


28 

ರುದ್ರಯ್ಯ ಬಿನ್ ಹೊನ್ನಪ್ಪ 
29 | ರೇಣುಕಪ್ಪ ಬಿನ್ ಮಹಾರುದ್ರಯ್ಯ 

ಶಿವರುದ್ರಯ್ಯ ಬಿನ್ ಬಸಪ್ಪ 

ಪುಟ್ಟರುದ್ರಯ್ಯ ಬಿನ್ ಚನ್ನವೀರಯ್ಯ 
32 | ರುದ್ರಯ್ಯ ಬಿನ್ ಹೊನ್ನಪ್ಪ 


ರುದ್ರಯ್ಯ ಬಿನ್ ಹೊನ್ನಪ್ಪ 
ರೇಣುಕಪ್ಪ ಬಿನ್ ಮಹಾರುದ್ರಯ್ಯ 
ಶಿವರುದ್ರಯ್ಯ ಬಿನ್ ಬಸಪ್ಪ 
ಪಟ್ಟರುದ್ರಯ್ಯ ಬಿನ್ ಚನ್ನವೀರಯ್ಯ 
ರುದ್ರಯ್ಯ 


0 - 23 
1 - 15 


212 


1 - 15 


| 


0 - 56 


188 


ಗಡಿ 


| 211 


213 
188ರ ಉಳಿಕೆ | 


213 


0 - 31 


ಖುಷಿ 
ಖುಷಿ 
ಖುಷ್ಠಿ 


1 - 14 


| 188 


0 - 31 
0 - 15 


212 


214 


|೪ 


0 - 15 


0 - 55 


188 


215 


33 


215 | 


188ರ 
ಉಳಿಕೆ 

214 
| 215 


ರೇಣಕಪ್ಪ ಬಿನ್ ಮಹಾರುದ್ರಯ್ಯ 
ಶಿವರುದ್ರಯ್ಯ ಬಿನ್ ಬಸಪ್ಪ 


0 - 17 
0 - 25 


0 - 17 | ಖುಷಿ 
0 - 25 | ಖುಷಿ 


0 - 62 
0 - 92 


| 188 

188 


ಗಡಿ 
ಗಡಿ 


216 . 


| 


- 


216 
| 188 
190ರ ಉಳಿಕೆ 


35 


- - - - 


190 | 


1 - 01 


1 - 01 . 


ರಸ್ತೆ 


ರೇಣಕಪ್ಪ ಬಿನ್ ಮಹಾರುದ್ರಯ್ಯ 
ಶಿವರುದ್ರಯ್ಯ ಬಿನ್ ಬಸಪ್ಪ 
ಆಟದ ಮೈದಾನಕ್ಕಾಗಿ, ಶಿಕ್ಷಣ ಇಲಾಖೆ, 
ನೆಲಮಂಗಲ ಸರ್ಕಾರಿ ಗೋಮಾಳ 
ಆಶ್ರಯ ನಿವೇಶನಗಳು , 
ಕಾರ್ಯನಿರ್ವಾಹಕ ಅಧಿಕಾರಿಗಳು, 
ತಾಲ್ಲೂಕು ಪಂಚಾಯಿತಿ 


| ಒಟ್ಟು | 


34 -35 


| 


6 -14 


| 28- 214 | 


| 


ಭಾಗ ೩ 


೧೮೧೭ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೧ , ೨೦೧೪ 
ಹೋಬಳಿ: ತ್ಯಾಮಗೊಂಡ್ಲು 

ತಾಲ್ಲೂಕು: ನೆಲಮಂಗಲ 


ಗ್ರಾಮ : ಮಾಕನಕುಪ್ಪೆ 


ಜಿಲ್ಲೆ: ಬೆಂಗಳೂರು ಗ್ರಾಮಾಂತರ 


ಕ್ರ. ಸಂ . 


ಖಾತೆದಾರರ ಹೆಸರು 


ಅನುಭವದಾರರ ಹೆಸರು 


ಸರ್ವೇ 


ನಂ | 


ಆಕಾರ 


ಚೆಕ್ಕುಬಂದಿ 


ತರಹ 


ಪೂರ್ವ 


ಪಶ್ಚಿಮ 


ಉತ್ತರ 


ದಕ್ಷಿಣ 


ಭೂಸ್ವಾಧೀನಕ್ಕೊಳಪಟ್ಟ ವಿಸ್ತೀರ್ಣ 
ಐನ್ | ಖರಾಬು ಬಾಕಿ 
ಎ - ಗು | ಎ - ಗು ಎ - ಗು 
5 | 6 | 7 || 


- 8 


| 


9 


10 


11 


| 


12 


| 


1 


. 


2701 


| 


0 - 39 


0 - 39 


ಖುಷ್ಠಿ 


1 - 45 


27 /li 


| 2702 


2710 , 
27 /9 


ಉಳಿಕೆ 


ತಿಮ್ಮಯ್ಯ ಬಿನ್ ಜವರಯ್ಯ , 
ಲಕ್ಷ್ಮಮ್ಮ ಕೋಂ ಗಂಗಯ್ಯ , 
ಮರಿಯಪ್ಪ ಬಿನ್ ಗುರುವಯ್ಯ , 
ವೆಂಕಟರಾಮಯ್ಯ ಬಿನ್ 
ಗುರುವಯ್ಯ , ಯರಪ್ಪ ಬಿನ್ 
ವೆಂಕಟಪ್ಪ 
ಸರ್ಕಾರಿ ಗೋಮಾಳ 


ತಿಮ್ಮಯ್ಯ ಬಿನ್ ಜವರಯ್ಯ , 
ಲಕ್ಷ್ಮಮ್ಮ ಕೋಂ ಗಂಗಯ್ಯ , 
ಮರಿಯಪ್ಪ ಬಿನ್ ಗುರುವಯ್ಯ , 
ವೆಂಕಟರಾಮಯ್ಯ ಬಿನ್ 
ಗುರುವಯ್ಯ , ಯರಪ್ಪ ಬಿನ್ 
ವೆಂಕಟಪ್ಪ 


33 


| 


0 - 14 


| 


0 - 14 


ರಸ್ತೆ 


36 , 34 


33 


ದೊಡ್ಡ 
ಬಳ್ಳಾಪುರ 


| 


0 - 31 


ಖುಷ್ಟಿ | 1 -24 | 


ಪಾಳ್ಯ 


ಓಣಿ 


| 35 /5 


35 / 2B 


50 


1 - 39 


ಖುಷಿ 


2 - 95 


| 


ಓಣಿ 


ಸಿದ್ದಯ್ಯ ಬಿನ್ ಸಿದ್ದಯ್ಯ , ಸಿದ್ದಯ್ಯ ಬಿನ್ ಸಿದ್ದಯ್ಯ , 

35 / 2A ರ | 0 - 32 | 0 - 01 
ಸಿದ್ದರಾಜು ಬಿನ್ ಲೇಟ್ ತಿಮ್ಮಯ್ಯ ಸಿದ್ದರಾಜು ಬಿನ್ ಲೇಟ್ ತಿಮ್ಮಯ್ಯ | ಪೈಕಿ 
ನರಸಯ್ಯ ಬಿನ್ ಲೇಟ್ ಹುಚ್ಚ ನರಸಯ್ಯ 

1 - 39 
ಬಸವಯ್ಯ , ನರಸಯ್ಯ ಬಿನ್ 
ಲೇಟ್ ಹುಚ್ಚ ಬಸವಯ್ಯ 

ಒಟ್ಟು | 4 - 04 | 0 - 15 


ನಿಡುವಂದ | 

ಗಡಿ 


3 - 29 . 


ಗ್ರಾಮ : ಬೀರಗೊಂಡನಹಳ್ಳಿ 


ಹೋಬಳಿ : ತ್ಯಾಮಗೊಂಡ್ಲು 


ತಾಲ್ಲೂಕು: ನೆಲಮಂಗಲ 


ಜಿಲ್ಲೆ: ಬೆಂಗಳೂರು ಗ್ರಾಮಾಂತರ 


ಕ್ರ. ಸಂ . 


ಖಾತೆದಾರರ ಹೆಸರು 


ಅನುಭವದಾರರ ಹೆಸರು 


ಸರ್ವೇ ನಂ . 


ಭೂಸ್ವಾಧೀನಕ್ಕೊಳಪಟ್ಟ ವಿಸ್ತೀರ್ಣ 
ಐನ್ ಎ - ಗು | ಖರಾಬು ಎ - ಗು | ಬಾಕಿ ಎ - ಗು | ತರಹ 
1 - 20 | 1 -20 | 


ಚೆಕ್ಕುಬಂದಿ 
ಆಕಾರ | ಪೂರ್ವ | ಪಶ್ಚಿಮ | ಉತ್ತರ | ದಕ್ಷಿಣ 

| 16 | 16 | 16 


| 


17 


| 


ಸರ್ಕಾರಿ ಗುಂಡು ತೋಪು, 

ಜನತಾ ಸೈಟ್ 


ಸರ್ಕಾರಿ ಗುಂಡು ತೋಪು, 

ಜನತಾ ಸೈಟ್ 


ಒಟ್ಟು | 


1 - 20 


| 


1 - 20 


೧೮೧೮ 


ಭಾಗ ೩ 


ಕರ್ನಾಟಕ ರಾಜ್ಯ ಪತ್ರ , ಗುರುವಾರ , ಸೆಪ್ಟೆಂಬರ್ ೧೧, ೨೦೧೪ 

ಘೋಷ್ಟಾರೆ 

ವಿಸ್ತೀರ್ಣ 
ಗ್ರಾಮದ ಹೆಸರು 

ಐನು ಎ - ಗು | ಖರಾಬು ಎ - ಗು 


ಕ್ರ. ಸಂ . 


ಬಾಕಿ ಎ - ಗು 


ನಿಡುವಂದ 


34 - 35 % 


6 -14 


28 - 21 % 


4 - 04 


0 - 15 


3 - 29 


ಮಾಕನಕುಪ್ಪೆ 
ಬೀರಗೊಂಡನಹಳ್ಳಿ 


1 - 20 


1 - 20 
8- 09 


ಒಟ್ಟು 


40-1912 


32-10 . 


PR. 632 
SC. 65 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎ . ಪಿ . ರಾಮಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಕೈ . ಅ ) 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ. 
ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 

ತಿದ್ದುಪಡಿ ಅಧಿಸೂಚನೆ 

ಸಂಖ್ಯೆ : ಸಿಐ 102 ಎಸ್ಪಿಕ್ಕೂ 2014, ಬೆಂಗಳೂರು, ದಿನಾಂಕ: 12.08. 2014 
1966ರ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆಯ ವಿಧಿ 28(1) ( ಕರ್ನಾಟಕ ಕಾಯ್ದೆ ನಂ : 18 ) ರ ಮೇರೆಗೆ ದತ್ತವಾದ ಅಧಿಕಾರದ ಮೇರೆಗೆ ಕರ್ನಾಟಕ ಸರ್ಕಾರವು ಈ ಕೆಳಗೆ ನಮೂದಿಸಿರುವ ಗ್ರಾಮದ 
ಜಮೀನುಗಳನ್ನು ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಯಿಂದ ಕೈಗಾರಿಕೆಗಳನ್ನು ಸ್ಥಾಪಿಸಲು ಹಾಗೂ ಅಭಿವೃದ್ಧಿಪಡಿಸುವ ಉದ್ದೇಶಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲು ಸಂಖ್ಯೆ : ಸಿಐ 191 ಎಸ್ ಪಿಕ್ಯೂ 2006, ದಿನಾಂಕ: 02.08.2006ರ 
ಪ್ರಕಾರ ಅಧಿಸೂಚನೆಯನ್ನು ಕರ್ನಾಟಕ ರಾಜ್ಯಪತ್ರದ ವಿಶೇಷ ಪತ್ರಿಕೆ ಭಾಗ -III ರಲ್ಲಿ ದಿನಾಂಕ: 02 .08. 2006ರಂದು ಪ್ರಕಟಣೆ ಹೊರಡಿಸಲಾಗಿರುತ್ತದೆ ಹಾಗೂ ವಿಧಿ 28(4)ರ ಅಂತಿಮ ಅಧಿಸೂಚನೆ ಸಂಖ್ಯೆ : ಸಿಐ 79 ಎಸ್‌ಪಿಕ್ಯೂ 2007, 
ದಿನಾಂಕ: 21.07.2010ರಂತೆ ಹೊರಡಿಸಲಾಗಿರುತ್ತದೆ. 


ಸದರಿ ಅಧಿಸೂಚನೆಯಂತೆ ಹೊಸಹಳ್ಳಿ ಗ್ರಾಮದ ಸರ್ವೆ ನಂ : 60ರಲ್ಲಿ ಸ್ವಾಧೀನಪಡಿಸಿಕೊಂಡಿರುವ ಜಮೀನಿನ ಅಧಿಸೂಚಿತ ವಿಸ್ತೀರ್ಣ 10 - 07 ಎಕರೆ ಆಗಿರುತ್ತದೆ. ಆಕಾರ್‌ಬಂದ್‌ನಂತೆ ಈ ಸರ್ವೆ ನಂಬರ್‌ನ ವಿಸ್ತೀರ್ಣ 
12 - 27 ಎಕರೆ ಆಗಿದ್ದು, ಅದರಲ್ಲಿ ಈ ಮೇಲಿನ ವಿಸ್ತೀರ್ಣಕ್ಕೆ ದಿನಾಂಕ : 02.08 .2006ರಲ್ಲಿ ಪ್ರಾಥಮಿಕ ಅಧಿಸೂಚನೆ ಹೊರಡಿಸಲಾಗಿದೆ. ಈ ಅಧಿಸೂಚನೆಯಲ್ಲಿ ಒಳಗೊಂಡಿರುವ ಜಮೀನುಗಳ ಭೂ ಮಾಲೀಕರ / ಖಾತೆದಾರರ ಹೆಸರಿನ 
ಮುಂದೆ ವಿಸ್ತೀರ್ಣ ನಮೂದಾಗಿರುವುದಿಲ್ಲ ಮತ್ತು ಹಿಂದೆ ಅಧಿಸೂಚನೆಯಲ್ಲಿ ವಿಸ್ತೀರ್ಣ ಸೇರ್ಪಡೆಯಾಗಿದ್ದು, ಕೆಲವು ಹೆಸರುಗಳು ಅಧಿಸೂಚನೆಯಲ್ಲಿ ಸೇರ್ಪಡೆಯಾಗಿರುವುದಿಲ್ಲ. ಆದ್ದರಿಂದ ಭೂಸ್ವಾಧೀನಪಡಿಸಿಕೊಂಡಿರುವ ಜಮೀನುಗಳ 
ಭೂಮಾಲೀಕರಿಗೆ ಸೇರಿದ ಜಮೀನಿನ ವಿಸ್ತೀರ್ಣವನ್ನು ಪ್ರತ್ಯೇಕವಾಗಿ ನಮೂದಿಸಿ, ಕಲಂ 28(1) ರ ಪ್ರಾಥಮಿಕ ಅಧಿಸೂಚನೆ ಮತ್ತು 28(4) ರ ಅಂತಿಮ ಅಧಿಸೂಚನೆಗೆ ಭಾಗಶಃ ತಿದ್ದುಪಡಿ ಮಾಡಿ ಈ ಕೆಳಗಿನಂತೆ ತಿದ್ದುಪಡಿ ಆದೇಶ 
ಹೊರಡಿಸಲಾಗಿದೆ: 


ಭಾಗ ೩ 


೧೮೧೯ 


ಕರ್ನಾಟಕ ರಾಜ್ಯಪತ್ರ ಗುರುವಾರ, ಸೆಪ್ಟೆಂಬರ್ ೧೧, ೨೦೧೪ 
ಹೋಬಳಿ : ತ್ಯಾಮಗೊಂಡ್ಲು 

ತಾಲ್ಲೂಕು : ನೆಲಮಂಗಲ 


ಗ್ರಾಮ : ಹೊಸಹಳ್ಳಿ 


ಜಿಲ್ಲೆ : ಬೆಂಗಳೂರು ಗ್ರಾಮಾಂತರ 


ಷರಾ 


ಸ0, 


ಹಾಲಿ ಅನುಭವ 

ಮತ್ತು 
ದಾಖಲೆಯಂತೆ 
ವಿಸ್ತೀರ್ಣ 
( ಎ - ಗುಂ ) 

2 - 17 


1 - 00 


1 - 00 


ಈ ಹಿಂದೆ ದಿನಾಂಕ: 02.08.2006ರಂದು ಹೊರಡಿಸಿರುವ ಕಲಂ 28 (1) ರ 

ಭೂಸ್ವಾಧೀನದಾರರ ಹೆಸರನ್ನು ಒಳಗೊಂಡಂತೆ ವಿಸ್ತೀರ್ಣವನ್ನು ನಮೂದಿಸಿ, ನೈಜ ಭೂಸ್ವಾಧೀನಕ್ಕೆ 
ಅಧಿಸೂಚನೆಯಂತೆ ಹಾಗೂ ವಿಧಿ 28 ( 4) ರ ಅಧಿಸೂಚನೆಯಂತೆ ಸಂಖ್ಯೆ : ಸಿಐ 

ಒಳಪಟ್ಟಿರುವ ಭೂ ಮಾಲೀಕರ ಹೆಸರಿಗೆ ತಿದ್ದುಪಡಿ ಅಧಿಸೂಚನೆ 
79 ಎಸ್‌ಪಿಕ್ಯೂ 2007, ದಿನಾಂಕ: 21.07 .2010ರ ಅಧಿಸೂಚನೆಯಂತೆ 

ಅನುಭವದಾರರ | ವಿಸ್ತೀರ್ಣ 
ಖಾತೆದಾರರ ಹೆಸರು 

ವಿಸ್ತೀರ್ಣ 
ಖಾತೆದಾರರ ಹೆಸರು 

ಅನುಭವದಾರರ ಹೆಸರು 
ಹೆಸರು ( ಎ - ಗುಂ ) 

( ಎ - ಗುಂ ) 
ಸರ್ಕಾರಿ ಗೋಮಾಳ 

10 - 07 | ಸರ್ಕಾರಿ ಗೋಮಾಳ 

ಸರ್ಕಾರಿ ಗೋಮಾಳ 

2 - 17 
ಸಿದ್ದಯ್ಯ ಬಿನ್ ಕದರಯ್ಯ 

ಸಿದ್ದಯ್ಯ ಸಿದ್ದಯ್ಯ ಬಿನ್ ಕದರಯ್ಯ ಸಿದ್ದಯ್ಯ ಬಿನ್ ಕದರಯ್ಯ 

1 - 00 
ಸಿದ್ದನಾಗಯ್ಯ ಬಿನ್ ಕದರಯ್ಯ 

ಸಿದ್ದನಾಗಯ್ಯ ಸಿದ್ದನಾಗಯ್ಯ ಬಿನ್ ಕದರಯ್ಯ ಸಿದ್ದನಾಗಯ್ಯ ಬಿನ್ ಕದರಯ್ಯ 

1 - 00 
ಗಂಗನರಸಯ್ಯ ಬಿನ್ ಕದರಯ್ಯ ಗಂಗನರಸಯ್ಯ ಗಂಗನರಸಯ್ಯ ಬಿನ್ ಕದರಯ್ಯ ಗಂಗನರಸಯ್ಯ ಬಿನ್ ಕದರಯ್ಯ 

1 - 00 
ನಾಗಮ್ಮ ಕೋಂ ಹನುಮಂತಯ್ಯ ನಾಗಮ್ಮ ನಾಗಮ್ಮ ಕೋಂ ಹನುಮಂತಯ್ಯ ನಾಗಮ್ಮ ಕೋಂ ಹನುಮಂತಯ್ಯ 

0 - 30 
ಕೆಂಪನಾಗಯ್ಯ ಬಿನ್ ಕದರಯ್ಯ 

ಕೆಂಪನಾಗಯ್ಯ ಕೆಂಪನಾಗಯ್ಯ ಬಿನ್ ಕದರಯ್ಯ ಕೆಂಪನಾಗಯ್ಯ ಬಿನ್ ಕದರಯ್ಯ 

1 - 20 
ನಾಗಯ್ಯ ಬಿನ್ ಕದರಯ್ಯ 

ನಾಗಯ್ಯ ನಾಗಯ್ಯ ಬಿನ್ ಕದರಯ್ಯ ನಾಗಯ್ಯ ಬಿನ್ ಕದರಯ್ಯ 

1 - 00 
ಹನುಮಯ್ಯ ಬಿನ್ ಹನುಮಂತಯ್ಯ ಹನುಮಯ್ಯ ಬಿನ್ ಹನುಮಂತಯ್ಯ 

1 - 00 
ಮರಿಯಪ್ಪ ಬಿನ್ ಹನುಮಂತಯ್ಯ ಮರಿಯಪ್ಪ ಬಿನ್ ಹನುಮಂತಯ್ಯ 

0 - 10 
ಆಂಜಿನಪ್ಪ ಬಿನ್ ಹನುಮಂತಯ್ಯ ಆಂಜಿನಪ್ಪ ಬಿನ್ ಹನುಮಂತಯ್ಯ 

0 -10 


1 - 00 


0 - 30 
1 - 20 


- - - 


1 - 00 


1 - 00 || ಈ ಹಿಂದೆ 
0 - 10 | ಅಧಿಸೂಚನೆಯಲ್ಲಿ 

- ವಿಸ್ತೀರ್ಣ 
0 -10 |ಸೇರ್ಪಡೆಯಾಗಿದ್ದು, 

ಹೆಸರು 
ನಮೂದಾಗಿರು 
ವುದಿಲ್ಲ. ಆದ್ದರಿಂದ 

ತಿದ್ದುಪಡಿ 
ಅಧಿಸೂಚನೆಗೆ 
ಇವರ ಹೆಸರನ್ನು 
ತರಲಾಗಿದೆ. 


ಒಟ್ಟು | 10 - 07 


ಒಟ್ಟು | 10 - 07 


10 - 07 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎ . ಪಿ . ರಾಮಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಕೈ . ಅ ) 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ. 


PR . 633 
Sc . 60 


೧೮೨೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೧ , ೨೦೧೪ 

ಭಾಗ ೩ 
ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
1966ರ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ ಕಲಂ 28(4) ರಡಿ ಅಧಿಸೂಚನೆ 

ಸಂಖ್ಯೆ: ಸಿಐ 65 ಎಸ್‌ಪಿಕ್ಯೂ 2013 , ಬೆಂಗಳೂರು, ದಿನಾಂಕ : 05.08 .2014 
ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ 1966 (ಕರ್ನಾಟಕ ಕಾಯ್ದೆ 1966) ( ಈ ಮುಂದೆ ಪ್ರಸ್ತುತ ಕಾಯ್ದೆ ಎಂದು ಹೇಳಲಾಗಿದೆ) ಕಲಂ 28(1)ರನ್ವಯ ವಿಹಿತವಾದ ಅಧಿಕಾರದಡಿ ಅಧಿಸೂಚನೆ ಸಂಖ್ಯೆ ಸಿಐ 12 
ಎಫ್‌ಡಿಬಿ 1975 ದಿನಾಂಕ : 01 -03 -1975 ( ಈ ಮುಂದೆ ಅಧಿಸೂಚನೆ ಎಂದು ಹೇಳಲಾಗಿದೆ)ರಂದು ಹೊರಡಿಸಿ ದಿನಾಂಕ: 03 -04 -1975ರಂದು ಪ್ರಕಟವಾದ ರಾಜ್ಯ ಪತ್ರದ ( ಭಾಗ -3 -1) ರಲ್ಲಿ ಕರ್ನಾಟಕ ಸರಕಾರವು ಪ್ರಸ್ತುತ 
ಅಧಿಸೂಚನೆಯಲ್ಲಿ ಕಾಣಿಸಿರುವ ಉದ್ದೇಶಕ್ಕಾಗಿ ಪ್ರಸ್ತುತ ಅಧಿಸೂಚನೆಯಲ್ಲಿ ಕಾಣಿಸಿರುವ ಜಮೀನುಗಳನ್ನು ಸ್ವಾಧೀನಪಡಿಸಿಕೊಳ್ಳಲು ತನ್ನ ಉದ್ದೇಶವನ್ನು ಪ್ರಕಟಿಸಿತ್ತು. 

ಅದರಂತೆ ಪ್ರಸ್ತುತ ಕಾಯ್ದೆಯನ್ವಯ 28ರ ಉಪ ಕಲಂ (3) ರನ್ವಯ ಆದೇಶವನ್ನು ಹೊರಡಿಸಲಾಗಿದೆ. ಮತ್ತು ಈ ಕೆಳಗೆ ಅನುಸೂಚಿಯಲ್ಲಿ ಕಾಣಿಸಿರುವ ಜಮೀನುಗಳು ಪ್ರಸ್ತುತ ಅಧಿಸೂಚನೆಯಲ್ಲಿಯೂ ಕಾಣಿಸಲ್ಪಟ್ಟಿವೆ ಹಾಗೂ 
ಪ್ರಸ್ತುತ ಅಧಿಸೂಚನೆಯಲ್ಲಿ ಕಾಣಿಸಿರುವ ಉದ್ದೇಶಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಬೇಕೆಂದು ಕರ್ನಾಟಕ ಸರ್ಕಾರಕ್ಕೆ ಮನವರಿಕೆಯಾಗಿದೆ. 

ಆದುದರಿಂದ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ 1966 ( ಕರ್ನಾಟಕ ಕಾಯ್ದೆ 18: 1966) ರ ಕಲಂ 28ರ ಉಪ ಕಲಂ ( 4) ರನ್ವಯ ವಿಹಿತವಾಗಿರುವ ಅಧಿಕಾರದ ಮೇರೆಗೆ ಅಧಿಸೂಚನೆಯಲ್ಲಿ ಕಾಣಿಸಿರುವ 
ಉದ್ದೇಶಕ್ಕಾಗಿ ಈ ಕೆಳಗೆ ಅನುಸೂಚಿಯಲ್ಲಿ ಕಾಣಿಸಿರುವ ಜಮೀನುಗಳನ್ನು ಸ್ವಾಧೀನಪಡಿಸಿಕೊಳ್ಳಬೇಕೆಂದು ಈ ಮೂಲಕ ಕರ್ನಾಟಕ ಸರಕಾರವು ಘೋಷಿಸಿದೆ. 

ಅನುಸೂಚಿ 
ಗ್ರಾಮ : ಸತ್ತೂರ ತಾಲೂಕ: ಧಾರವಾಡ 

ಜಿಲ್ಲೆ : ಧಾರವಾಡ 
ಖಾತೆದಾರರ ಹೆಸರು 

ಅನುಭವದಾರರ ರಿ . ಸ . ನಂ . ಸ್ವಾಧೀನಪಡಿಸುವ ಆಕಾರ ಜಮೀನಿನ 

ಚೆಕ್ಕುಬಂದಿ( ಚತು:ಶಿಮೆ ) 
ಹೆಸರು 

ವಿಸ್ತೀರ್ಣ ಎ - ಸೆಂ ರೂ - ಪೈ ತರಹ ಪೂರ್ವ ಪಶ್ಚಿಮ 

ಉತ್ತರ 

6 | 7 | 8 | 9 | 10 11 
1) ಸಣ್ಣಮ್ಮನವರ ಗೌರವ್ವ ಕೋಂ . ಮಲ್ಲಪ್ಪ 
2 ) ಮಡ್ಲಿ ಶಿವಪ್ಪ ತಂ . ಬಸವಣ್ಣೆಪ್ಪ 
3) ಮಡ್ಲಿ ಸರೋಜಾ ತಂ . ಬಸವಣ್ಣೆಪ್ಪ 
4) ಮಡ್ಲಿ ಮಂಜುನಾಥ ತಂ . ಬಸವಣ್ಣೆಪ್ಪ 
5) ಪ್ರಥಮಶೆಟ್ಟಿ ಜಯಮ್ಮ ಕೋಂ . ಅನಂತಪ್ಪ 

119 / 2 ರಾಷ್ಟ್ರೀಯ 
2 - 36 
119 /2 ಪೈ 

9 - 38 
6) ಟೇಕನ್ನವರ ಸುಶೀಲ ಕೋಂ ರಾಮಪ್ಪ 

1191ಅ 120 / 

ಹೆದ್ದಾರಿ 
7)ಸಂಣಮ್ಮನವರ ಪಾರ್ವತೆವ್ವ ಮಲ್ಲಪ್ಪ 
8)ಸಂಣಮ್ಮನವರ ರತ್ನವ್ವ ಮಲ್ಲಪ್ಪ 
9) ನಿರ್ಮಲಾ ಮಲ್ಲಪ್ಪ ಸಣ್ಣಮ್ಮನವರ 
10) ಸಂಣಮ್ಮನವರ ಕುಬೇರಪ್ಪ ತಂ . ಲಕ್ಷ್ಮಪ್ಪ 


9 


# 


ದಕ್ಷಿಣ 


ಸ್ವಂತ 


ಖುಷ್ಠಿ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎ. ಪಿ . ರಾಮಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಕೈ . ಅ ) 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ. 


PR. 565 
SC .50 


*)& 


26 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೧, ೨೦೧೪ 

೧೮೨೧ 
ಜಿಲ್ಲಾಧಿಕಾರಿಗಳ ಕಛೇರಿ, ಜಿಲ್ಲಾ ಕಲ್ಲುಪುಡಿ ಮಾಡುವ ಘಟಕಗಳ ನಿಯಂತ್ರಣ ಸಮಿತಿ, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ. 

ಕಲ್ಲು ಪುಡಿ ಮಾಡುವ ಕ್ರಷರ್‌ಗಳ ಸುರಕ್ಷತಾವಲಯಗಳ ಅಧಿಸೂಚನೆ 

ಸಂಖ್ಯೆ :ಗಭೂಇ/ಉನಿಚಿ/ ಕಸುವ ಅಧಿಸೂಚನೆ - 01 / 14 - 15 , ದಿನಾಂಕ: 30 - 08 - 2014 . 
ಘನ ಸರ್ಕಾರದ ಸರ್ಕಾರಿ ಆದೇಶ ಸಂಖ್ಯೆ : ಸಿಐ 20 ಎಂಎಂಎನ್ 2014 , ದಿನಾಂಕ: 21. 01.2014. ಹಾಗೂ ಕರ್ನಾಟಕ ಕಲ್ಲುಪುಡಿ ಮಾಡುವ 
ಘಟಕಗಳ ನಿಯಂತ್ರಣ ಕಾಯ್ದೆ - 2011 ರನ್ವಯ , ಚಿತ್ರದುರ್ಗ ಜಿಲ್ಲಾ ವ್ಯಾಪ್ತಿಯಲ್ಲಿ ನಿಯಮ 6 (1) ರ ಷರತ್ತಿಗೆ ಪೂರಕವಾದ ಪ್ರದೇಶಗಳನ್ನು ಕಲ್ಲು ಪುಡಿ 
ಮಾಡುವ ಘಟಕಗಳ ಸುರಕ್ಷತಾ ವಲಯವೆಂದು ನಿಯಮ 6 (3) ರಂತೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಿಸಿದೆ. 

ಜಿಲ್ಲಾಧಿಕಾರಿಗಳು ಹಾಗೂ ಅಧ್ಯಕ್ಷರು, 
ಜಿಲ್ಲಾ ಕಲ್ಲುಪುಡಿ ಮಾಡುವ ಘಟಕಗಳ 

ನಿಯಂತ್ರಣ ಸಮಿತಿ, ಚಿತ್ರದುರ್ಗ . 
ಚಿತ್ರದುರ್ಗ ಜಿಲ್ಲೆ ವ್ಯಾಪ್ತಿಯಲ್ಲಿ ಕಲ್ಲು ಪುಡಿ ಮಾಡುವ ಘಟಕಗಳ ಸುರಕ್ಷತಾ ವಲಯವೆಂದು ಘೋಷಿಸಿರುವ ಪ್ರದೇಶಗಳು. 

ಅರ್ಜಿ 

ಸರ್ವೆ 

ಪ್ರಸ್ಥಾಪಿಸಿದ 
ಅರ್ಜಿದಾರರ ಹೆಸರು ಮತ್ತು ವಿಳಾಸ 

ಸಲ್ಲಿಸಲಾದ 

ವಿಸ್ತೀರ್ಣ 
ಸಂಖ್ಯೆ 
ಪ್ರದೇಶ 

( ಎಕರೆಗಳಲ್ಲಿ ) 
ಚಿತ್ರದುರ್ಗ ತಾಲ್ಲೂಕು 
ಶ್ರೀ ಜಿ. ಚಂದ್ರಪ್ಪ ಬಿನ್ ಕಳಸಿ ಗಿಡ್ಡಪ್ಪ, ಶ್ರೀ ಸಿದ್ದರಾಮನ ಸರ್ಕಲ್ ಹತ್ತಿರ , ಬುರುಜನಹಟ್ಟಿ, 

ಜಗದಾಳಿಪುರ | 33 / ಪಿ2 
ಚಿತ್ರದುರ್ಗ. 
ಶ್ರೀಮತಿ ಶಾರದಮ್ಮ , ಕೋಂ ಜಿ. ಚಂದ್ರಪ್ಪ, ಶ್ರೀ ಸಿದ್ದರಾಮನ ಸರ್ಕಲ್ ಹತ್ತಿರ, 

ಜಗದಾಳಿಪುರ 33 / ಪಿ2 
ಬುರುಜನಹಟ್ಟಿ, ಚಿತ್ರದುರ್ಗ . 
ಶ್ರೀ ಮಾರುತಿ ಸ್ಟೋನ್ ಕ್ರಷರ್, ಜಿ. ಡಿ, ಕೆಂಚವೀರಪ್ಪ, ಕಡ್ಲೆಗುದ್ದು, ಚಿತ್ರದುರ್ಗ ತಾ|| 

ಕಡ್ಲೆಗುದ್ದು 
| ಶ್ರೀ ಡಿ. ವೀರಣ್ಣ, ಬಿನ್ ದಾಸಪ್ಪ , ಸೀಬಾರ ಗ್ರಾಮ ಐಯ್ಯನಹಳ್ಳಿ ಅಂಚೆ, ಚಿತ್ರದುರ್ಗ ತಾ|| ಸೀಬಾರ 30/ 2 
5 ಶ್ರೀಮತಿ ಜಿ.ಎಸ್. ರತ್ನಮ್ಮ , ಕೋಂ ಲೇಟ್ ಗಣೇಶ್ವರ್‌ರಾವ್, ಗುತ್ತಿನಾಡು, ಚಿತ್ರದುರ್ಗ, ಗುತ್ತಿನಾಡು | 35 / ಎ / ಸಿ 

ಶ್ರೀ ಜಿ. ಬಿ. ಶೇಖರಪ್ಪ , ಬಿನ್ ಬಸವಂತಪ್ಪ , ಕಾಮಧೇನು ಸ್ಟೋನ್ ಕ್ರಷರ್ , ವಿದ್ಯಾನಗರ , 
ಚಿತ್ರದುರ್ಗ . 

ಸಿದ್ದಾಪುರ 
ಶ್ರೀ ಹೆಚ್. ಆನಂದಪ್ಪ , ಬಸವೇಶ್ವರ ಸ್ಟೋನ್ ಕ್ರಷರ್ , ಎಂ .ಕೆ. ಹಟ್ಟಿ, ಚಿತ್ರದುರ್ಗ , 

ಎಂ . ಕೆ. ಹಟ್ಟಿ | 104 
8 . ಶ್ರೀ ಎ. ಆರ್ . ಅಭಿಷೇಕ್, ಅಭಿಷೇಕ್ ಸ್ಟೋನ್ ಕ್ರಷರ್, ತಮಟಕಲ್ಲು ಗ್ರಾಮ , ಚಿತ್ರದುರ್ಗ, ತಮಟಕಲ್ಲು | 101 / 2 
ಶ್ರೀ ಆಬ್ದುಲ್ ಮಜೀದ್ ಮೆ ಸ್ಟಾರ್ ಕ್ರಷರ್, ಮಲ್ಲನಕಟ್ಟೆ ಗ್ರಾಮ ಚಿತ್ರದುರ್ಗ , 

ಮಲ್ಲನಕಟ್ಟೆ 
ಶ್ರೀ ವೆಂಕಟೇಶ್ವರ ಸ್ಟೋನ್ ಕ್ರಷರ್ , ಬಲರಾಮರೆಡ್ಡಿ, ಮಾಲೀಕರು, 1ನೇ ದರ್ಜೆ 

ಸೀಬಾರ | 52 | 
ಗುತ್ತಿಗೆದಾರರು, ಚಿತ್ರದುರ್ಗ, 

ಹೊಳಲ್ಕೆರೆ ತಾ || 
ಶ್ರೀ ಪಿ . ಸುಬ್ರಮಣಿ, ಬಿನ್ ಪೊನ್ನಸ್ವಾಮಿ , ಕಸ್ತೂರಿಬಾಯಿ ಗ್ರಾಮ , ದೊಡ್ಡಹಬ್ಬಿಗೆರೆ ಅಂಚೆ, 

ಮಾರಾಪುರ 
ಚನ್ನಗಿರಿ ತಾ || 
ಶ್ರೀ ಜಿ. ಬಿ . ವಿರೂಪಾಕ್ಷಪ್ಪ, ಕಾಮಧೇನು ಮೋಟಾರ್, ವಿದ್ಯಾನಗರ , ಚಿತ್ರದುರ್ಗ , 

ಚಟ್ಟನಹಳ್ಳಿ 
| ಶ್ರೀಮತಿ ಅಂಬುಜಮ್ಮ , ಶ್ರೀ ಮಾರುತಿ ಸ್ಟೋನ್ ಕ್ರಷರ್ , ಸರ್ವೆ ನಂ . 32 /9, ಹರೇನಹಳ್ಳಿ, 
ಹೊಳಲ್ಕೆರೆ. 

ಹರೇನಹಳ್ಳಿ 
ಶ್ರೀ ಬನಶಂಕರಿ ಸ್ಟೋನ್ ಕ್ರಷರ್, ಪ್ರೊ || ಕೆ.ಎಸ್ . ಪುಟ್ಟರಾಜು, ಗುತ್ತಿಗೆದಾರರು, 
ಹೊಸದುರ್ಗ . 

ಬೊಮ್ಮನಕಟ್ಟೆ 
ಸಿ. ತಿಮ್ಮರಾಜು, ಬಿನ್ ಚನ್ನಪ್ಪ, ರೈಲ್ವೆ ಕಂಟ್ರಾಕ್ಟರ್‌, ಶಿವನಿ ರೈಲ್ವೆ ಸ್ಟೇಷನ್, ತರೀಕೆರೆ 

ಕೆಂಚಾಪುರ | 

2 .37 
ತಾಲ್ಲೂಕು, ಚಿಕ್ಕಮಗಳೂರು. 
ಪ್ರೊಫೆಷನಲ್ ಗ್ಲೋಬಲ್ ಕನ್‌ಸ್ಪೆಕ್ಷನ್ಸ್ ಪೈ . ಲಿ., ಮಾರಾಪುರ ಗ್ರಾಮ , ಹೊಳಲ್ಕೆರೆ 

ಮಾರಾಪುರ 

2 . 35 
ತಾಲ್ಲೂಕು 

ಚಳ್ಳಕೆರೆ ತಾ|| 
ಶ್ರೀ ಬಿ. ವೀರಭದ್ರಣ್ಣ , ಬಿನ್ ಬೋರಯ್ಯ , ಭರಮಸಾಗರ ಗ್ರಾಮ , ದುಗ್ಗಾವರ ಅಂಚೆ, 

ವರವುಕಾವಲ್‌ 
ಚಳ್ಳಕೆರೆ ತಾ || 


86 


೧೮೨೨ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ ,ಸೆಪ್ಟೆಂಬರ್ ೧೧, ೨೦೧೪ 


ಭಾಗ ೩ 


*)2 


ಸರ್ವೆ 
ಸಂಖ್ಯೆ 


ಪ್ರಸ್ಥಾಪಿಸಿದ 

ವಿಸ್ತೀರ್ಣ 
( ಎಕರೆಗಳಲ್ಲಿ ) 


| 


214 


1.2 


|೧| 


206 / 3 


* 


58 / 02 


ಅರ್ಜಿ 
ಅರ್ಜಿದಾರರ ಹೆಸರು ಮತ್ತು ವಿಳಾಸ 

ಸಲ್ಲಿಸಲಾದ 

ಪ್ರದೇಶ 
ಶ್ರೀ ಎಸ್. ಟಿ. ಅಶೋಕರೆಡ್ಡಿ, ನೇರಗುಂಟೆ ಗ್ರಾಮ , ಚಳ್ಳಕೆರೆ ತಾ ||, ಚಿತ್ರದುರ್ಗ . 

ವರವುಕಾವಲ್ | 
3 | ಶ್ರೀ ಆರ್ . ತಿಪ್ಪೇರುದ್ರಯ್ಯ , ಬಿನ್ ಕಾರ್ಖಾನೆ ರುದ್ರಯ್ಯ , ಚಿತ್ರಯ್ಯನಹಟ್ಟಿ , ಚಳ್ಳಕೆರೆ ತಾ|| ಬೆಂಡೆಹಟ್ಟಿ 
ಶ್ರೀ ಈ ಈರಣ್ಣ, ವೆಂಕಟೇಶ್ವರ ಸ್ಟೋನ್ ಕ್ರಷರ್, ಗಿರಿಯಮ್ಮನಹಳ್ಳಿ , ಚಳ್ಳಕೆರೆ ತಾ , 

ಗಿರಿಯಮ್ಮನಹಳ್ಳಿ 
ಚಿತ್ರದುರ್ಗ, 
ಶ್ರೀ ವೈ . ಹೆಚ್, ಅಜಯ್‌ಕುಮಾರ್‌, ಎಸ್.ಎಲ್.ಎನ್. ಸ್ಟೋನ್ ಕ್ರಷರ್, ಮನ್ನೇಕೋಟೆ, 

ಮನ್ನೇಕೋಟೆ 
ಚಳ್ಳಕೆರೆ ತಾ|| ಚಿತ್ರದುರ್ಗ ಜಿಲ್ಲೆ . 
ಶ್ರೀ ಕೆ. ಕೃಷ್ಣ ಬಿನ್ ಲೇಟ್ ಸುಬ್ಬಾರೆಡ್ಡಿ, ಕ್ಲಾಸ್ -1 ಗುತ್ತಿಗೆದಾರರು, ಜೆ.ಸಿ.ಆರ್. ಬಡಾವಣೆ, 

ಚಳ್ಳಕೆರೆ 
ಚಿತ್ರದುರ್ಗ. 

ಮೊಳಕಾಲ್ಲೂರು ತಾ|| 
1 | ಶ್ರೀ ಚೇತನ್ ಬಿ . ಆರ್. ಬಿನ್ ಬಿ , ರಾಮದಾಸ್ , ಪ್ಲಾಟ್ ನಂ . 7 , ವಿದ್ಯಾನಗರ, ಚಿತ್ರದುರ್ಗ : | ಮಲ್ಲಹಳ್ಳಿ 


| 


೧ 


292 / ಪಿ1 


| 


261/2 


೦ 


2 


ಜಿಲ್ಲಾಧಿಕಾರಿಗಳು ಹಾಗೂ ಅಧ್ಯಕ್ಷರು, 

ಜಿಲ್ಲಾ ಕಲ್ಲುಪುಡಿ ಮಾಡುವ ಘಟಕಗಳ 
PR. 653 

ನಿಯಂತ್ರಣ ಸಮಿತಿ, ಚಿತ್ರದುರ್ಗ , 
ಜಿಲ್ಲಾಧಿಕಾರಿಗಳ ಕಛೇರಿ, ಜಿಲ್ಲಾ ಮರಳು ಉಸ್ತುವಾರಿ ಸಮಿತಿ, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ . 

ಮರಳು ಬ್ಲಾಕುಗಳ ಅಧಿಸೂಚನೆ 
ಸಂಖ್ಯೆ:ಗಭೂಇ/ಉನಿಚಿ/ ಮರಳು ಅಧಿಸೂಚನೆ - 01 /14 - 15, ದಿನಾಂಕ: 30 -08 - 2014 . 
ಘನ ಸರ್ಕಾರದ ಸರ್ಕಾರಿ ಆದೇಶ ಸಂಖ್ಯೆ: ಸಿಐ 357 ಎಂಎಂಎನ್ 2012 , ದಿನಾಂಕ: 06 .12 .2013 ಹಾಗೂ ಕರ್ನಾಟಕ ಉಪ ಖನಿಜ 
ರಿಯಾಯಿತಿ (ತಿದ್ದುಪಡಿ) ನಿಯಮಾವಳಿಗಳು -1994 ರನ್ವಯ , ಚಿತ್ರದುರ್ಗ ಜಿಲ್ಲಾ ವ್ಯಾಪ್ತಿಯಲ್ಲಿ 23 ಮರಳು ಬ್ಲಾಕ್‌ಗಳನ್ನು ನಿಯಮ 31 ಆರ್ (1 - ಸಿ) 
(iv ) ರಂತೆ ಜಂಟಿಯಾಗಿ ಗುರುತಿಸಿದ್ದು, ತಾಲ್ಲೂಕು ಮರಳು ಉಸ್ತುವಾರಿ ಸಮಿತಿಯ ಶಿಫಾರಸ್ಸಿನಂತೆ ನಿಯಮ 31 ಆರ್ (1 - ಬಿ) (ii) ರಂತೆ 
ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಿಸಲು ನಿಯಮ 31 ಆರ್ (1 - ಬಿ ) (V) ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ. 
ಚಿತ್ರದುರ್ಗ ಇವರ ಮೂಲಕ ನಿಯಮಾನುಸಾರ ಮರಳು ವಿತರಿಸಲು ಈ ಕೆಳಕಂಡ 23 ಸಾಮಾನ್ಯ ಮರಳು ಬ್ಲಾಕ್‌ಗಳನ್ನು ಸಾರ್ವಜನಿಕರ ಮಾಹಿತಿಗಾಗಿ 
ರಾಜ್ಯಪತ್ರದಲ್ಲಿ ಅಧಿಸೂಚನೆಯನ್ನು ಪ್ರಕಟಿಸಿದೆ. 

ಜಿಲ್ಲಾಧಿಕಾರಿಗಳು ಹಾಗೂ ಅಧ್ಯಕ್ಷರು, 

ಜಿಲ್ಲಾ ಮರಳು ಉಸ್ತುವಾರಿ ಸಮಿತಿ, ಚಿತ್ರದುರ್ಗ 
ಚಿತ್ರದುರ್ಗ ಜಿಲ್ಲೆ, ವೇದಾವತಿ ಮತ್ತು ಸುವರ್ಣಮುಖಿ ನದಿ ಪಾತ್ರಗಳಲ್ಲಿನ ಸಾಮಾನ್ಯ ಮರಳು ಬ್ಲಾಕ್‌ಗಳು. 

ವಿಸ್ತೀರ್ಣ 
ಸರ್ವೆ ನಂ . ಗ್ರಾಮ 

ಚೆಕ್ಕುಬಂದಿ 
ಸಂಖ್ಯೆ 

( ಎಕರೆಗಳಲ್ಲಿ ) 

ಚಳ್ಳಕೆರೆ ತಾಲ್ಲೂಕು 

ಉತ್ತರ : ನದಿ ಪಾತ್ರದ ಭಾಗ 
ಪಕ್ಕದಲ್ಲಿ 

ದಕ್ಷಿಣ : ನದಿ ಪಾತ್ರದ ಭಾಗ 
23, 18, 17, 

ಗೊಗ್ಗತ್ತು ಪೂರ್ವ: ನದಿ ಪಾತ್ರದ ಭಾಗ ಮತ್ತು ಸಾಲುಹುಣಸೇ ಗ್ರಾಮದ ಗಡಿ. 
28 , 24 

ಪಶ್ಚಿಮಃ ಭಾಗಶಃ ನದಿ ಪಾತ್ರ ಮತ್ತು ಸರ್ವೆ ನಂ . 31, 30 , 32, 33, 36 , 35 ಮತ್ತು 


ಬ್ಲಾಕ್ 


*){ 


20 


37. 


ಪಕ್ಕದಲ್ಲಿ 
45, 44, 43 , 
40,39 , 28 


20. 


ತೊರೆಬೀರನಹಳ್ಳಿ 


ಉತ್ತರ : ನದಿ ಪಾತ್ರದ ಭಾಗ 
ದಕ್ಷಿಣ : ನದಿ ಪಾತ್ರದ ಭಾಗ 
ಪೂರ್ವ: ಸರ್ವೆ ನಂ . 28, 39,40, 43 ರಿಂದ 45 . 
ಪಶ್ಚಿಮ ಭಾಗಶಃ ನದಿ ಪಾತ್ರ ಮತ್ತು ಬೆಳೆಗೆರೆ ಗ್ರಾಮದ ಗಡಿ 
ಉತ್ತರ : ನದಿ ಪಾತ್ರದ ಭಾಗ 
ದಕ್ಷಿಣ : ನದಿ ಪಾತ್ರದ ಭಾಗ 
ಪೂರ್ವ: ಭಾಗಶಃ ನದಿ ಪಾತ್ರ ಮತ್ತು ಸರ್ವೆ ನಂ . 24 ರಿಂದ 27, 39 , 43, 44 . 
ಪಶ್ಚಿಮಃ ಭಾಗಶಃ ನದಿ ಪಾತ್ರ. 


3 


| 


2 


| 


ಪಕ್ಕದಲ್ಲಿ 
44 , 43 , 39 , 
27,26, 25 , 24 


20 


ತೊರೆಬೀರನಹಳ್ಳಿ 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ,ಸೆಪ್ಟೆಂಬರ್ ೧೧, ೨೦೧೪ 


೧೮೨೩ 


೫ 
) 


ಬ್ಲಾಕ್ 


ಸರ್ವೆ ನಂ . 


ವಿಸ್ತೀರ್ಣ 
( ಎಕರೆಗಳಲ್ಲಿ ) 


ಗ್ರಾಮ 


ಚೆಕ್ಕುಬಂದಿ 


ಸಂಖ್ಯೆ 


| 


ಪಕ್ಕದಲ್ಲಿ 
16 ಸಾಲುಹುಣಸೆ 

ಗ್ರಾಮ ಗಡಿ 


15 


| 


ಕಲಮರಹಳ್ಳಿ 


ಉತ್ತರ : ನದಿ ಪಾತ್ರದ ಭಾಗ 
ದಕ್ಷಿಣ : ನದಿ ಪಾತ್ರದ ಭಾಗ 
ಪೂರ್ವ: ಭಾಗಶಃ ನದಿ ಪಾತ್ರ ಮತ್ತು ಸಾಲಹುಣಸೆ ಗ್ರಾಮ ಗಡಿ 
ಪಶ್ಚಿಮಃ ಭಾಗಶಃ ನದಿ ಪಾತ್ರ ಮತ್ತು ಸರ್ವೆ ನಂ . 16 . 


ಪಕ್ಕದಲ್ಲಿ 15 , 16, 

19 , 18 


| 


20 


| 


6 | 


1 


ಪಕ್ಕದಲ್ಲಿ 
| 35 , 4 , 5, 6, 7, | 

8, 9, 10 , 20 


20 


| 


ಉತ್ತರ : ನದಿ ಪಾತ್ರದ ಭಾಗ 

ದಕ್ಷಿಣ : ನದಿ ಪಾತ್ರದ ಭಾಗ 
ಕಲಮರಹಳ್ಳಿ 

ಪೂರ್ವ: ನದಿ ಪಾತ್ರದ ಭಾಗ 
ಪಶ್ಚಿಮ ಭಾಗಶಃ ನದಿ ಪಾತ್ರ ಮತ್ತು ಸರ್ವೆ ನಂ . 16 , 15 , 18 ಮತ್ತು 19. 
ಉತ್ತರ : ನದಿ ಪಾತ್ರದ ಭಾಗ 

ದಕ್ಷಿಣ : ನದಿ ಪಾತ್ರದ ಭಾಗ 
ಮೈಲನಹಳ್ಳಿ 

ಪೂರ್ವ: ಭಾಗಶಃ ನದಿ ಪಾತ್ರ ಮತ್ತು ಕೊಡವಿಗೊಂಡನಹಳ್ಳಿ ಗ್ರಾಮ ಗಡಿ 
ಪಶ್ಚಿಮ ಭಾಗಶಃ ನದಿ ಪಾತ್ರ ಮತ್ತು ಸರ್ವೆ ನಂ . 4 ರಿಂದ 10 ಮತ್ತು 35 
ಉತ್ತರ : ನದಿ ಪಾತ್ರದ ಭಾಗ 

ದಕ್ಷಿಣ : ನದಿ ಪಾತ್ರದ ಭಾಗ 
ಮೈಲನಹಳ್ಳಿ 

ಪೂರ್ವ: ನದಿ ಪಾತ್ರದ ಭಾಗ. 

ಪಶ್ಚಿಮ ಭಾಗಶಃ ನದಿ ಪಾತ್ರ ಮತ್ತು ಸರ್ವೆ ನಂ . 167 , 164. 
ಹಿರಿಯೂರು 


7 | 


2 


ಪಕ್ಕದಲ್ಲಿ 
167164 


- 20 


| 


8 | 


1 


ಪಕ್ಕದಲ್ಲಿ 
| 93, 96 , 97, 98, | 

99 , 113 , 116, 


20 


9 | 


2 


ಪಕ್ಕದಲ್ಲಿ 
| 102 , 103 , 104, 

105 , 148 


| 


20 


10 | 


1 


| 


ಪಕ್ಕದಲ್ಲಿ 41, 40, 
38 , 39 , 27, 32 , 


15 


| 


| 


2 


ಪಕ್ಕದಲ್ಲಿ 
| 38 , 37, 57 , 73, 

6 , 8, 9 , 10, 19 


| 


15 


ಉತ್ತರ : ನದಿ ಪಾತ್ರದ ಭಾಗ 
|| 

| ದಕ್ಷಿಣ : ನದಿ ಪಾತ್ರದ ಭಾಗ 
ಬಿದರಿಕೆರೆ 

ಪೂರ್ವ: ಭಾಗಶಃ ನದಿ ಪಾತ್ರ ಅಬ್ಬಿನಹೊಳೆ, ನಾಗೇನಹಳ್ಳಿ ಗ್ರಾಮಗಳ ಗಡಿ . 
ಪಶ್ಚಿಮ ಭಾಗಶಃ ನದಿ ಪಾತ್ರ ಮತ್ತು ಸರ್ವೆ ನಂ . 93 , 96 , 97, 99 , 113 , 116. 

ಉತ್ತರ : ನದಿ ಪಾತ್ರದ ಭಾಗ 
|| 

ದಕ್ಷಿಣ : ನದಿ ಪಾತ್ರದ ಭಾಗ 
ಬಿದರಿಕೆರೆ 

ಪೂರ್ವ: ನದಿ ಪಾತ್ರದ ಭಾಗ . 
ಪಶ್ಚಿಮ ಭಾಗಶಃ ನದಿ ಪಾತ್ರ ಮತ್ತು ಸರ್ವೆ ನಂ . 102 ರಿಂದ 105 ಮತ್ತು 148. 
ಉತ್ತರ : ಭಾಗಶಃ ನದಿ ಪಾತ್ರ ಮತ್ತು ಕೂಡ್ಲಹಳ್ಳಿ ಗ್ರಾಮದ ಗಡಿ 

ದಕ್ಷಿಣ : ನದಿ ಪಾತ್ರದ ಭಾಗ 
ಹೂವಿನಹೊಳೆ 

ಪೂರ್ವ: ಸರ್ವೆ ನಂ . 27, 32, 38 ರಿಂದ 41. 
ಪಶ್ಚಿಮಃ ಸರ್ವೆ ನಂ . 27, 32 

ಉತ್ತರ : ಭಾಗಶಃ ನದಿ ಪಾತ್ರ ಮತ್ತು ಸರ್ವೆ ನಂ . 37, 38 ಮತ್ತು 57. 
|| 

ದಕ್ಷಿಣ : ನದಿ ಪಾತ್ರದ ಭಾಗ 
ಹೂವಿನಹೊಳೆ 

ಪೂರ್ವ: ಭಾಗಶಃ ನದಿ ಪಾತ್ರ ಸರ್ವೆ ನಂ . 6, 8 ರಿಂದ 10, 19. 
ಪಶ್ಚಿಮಃ ನದಿ ಪಾತ್ರದ ಭಾಗ. 
ಉತ್ತರ : ಸರ್ವೆ ನಂ . 255, 254, 256 

ದಕ್ಷಿಣ : ಸರ್ವೆ ನಂ . 260 , 261. 
ಕಣಜನಹಳ್ಳಿ 

ಪೂರ್ವ: ಸರ್ವೆ ನಂ . 263, 264 
ಪಶ್ಚಿಮಃ ಸರ್ವೆ ನಂ . 257 , 256. 

ಉತ್ತರ : ಸರ್ವೆ ನಂ . 264 , 265 , 429 
| 

ದಕ್ಷಿಣ : ಸರ್ವೆ ನಂ . 428 
ಕಣಜನಹಳ್ಳಿ 

ಪೂರ್ವ: ಸರ್ವೆ ನಂ . 428, 429 
ಪಶ್ಚಿಮಃ ಸರ್ವೆ ನಂ . 266, 267, 268, 467. 
ಉತ್ತರ : ನದಿ ಪಾತ್ರದ ಭಾಗ. 

ದಕ್ಷಿಣ : ನದಿ ಪಾತ್ರದ ಭಾಗ. 
|| ಸಾಲುಹುಣಸೆ 

ಪೂರ್ವ: ಭಾಗಶಃ ನದಿ ಪಾತ್ರ ಮತ್ತು ಸರ್ವೆ ನಂ . 22, 23, 25 ಮತ್ತು 26. 
ಪಶ್ಚಿಮಃ ಭಾಗಶಃ ನದಿ ಪಾತ್ರ ಮತ್ತು ಗೊಲ್ಲಹಳ್ಳಿ ಗ್ರಾಮದ ಗಡಿ. 


12 | 


1 


ಪಕ್ಕದಲ್ಲಿ 
257, 258, 259 , 
262, 255, 254, 


15 


| 


13 | 


2 


ಪಕ್ಕದಲ್ಲಿ 
| 264, 266 , 267, | 

428, 268, 


15 


14 | 


1 


| | 

ಪಕ್ಕದಲ್ಲಿ 
| 26, 25 , 22 , 23 


20 


೧೮೨೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ,ಸೆಪ್ಟೆಂಬರ್ ೧೧, ೨೦೧೪ 


ಭಾಗ ೩ 


೫) 


ಬ್ಲಾಕ್ 


ಸರ್ವೆ ನಂ . 


ವಿಸ್ತೀರ್ಣ 
( ಎಕರೆಗಳಲ್ಲಿ ) 


ಗ್ರಾಮ 


ಚೆಕ್ಕುಬಂದಿ 


ಸಂಖ್ಯೆ 


6 


ಪಕ್ಕದಲ್ಲಿ 4, 9, 8, 
11 , 3 , 4 , 5, 6, 

78, 77 , 


| 


15 


ಸಾಲುಹುಣಸೆ | 


16 | 


1 


ಪಕ್ಕದಲ್ಲಿ 
63 , 7 , 8, 6 , 9 , 


20 


|| 


ಹೊಸಹಳ್ಳಿ 


ಉತ್ತರ : ಭಾಗಶಃ ನದಿ ಪಾತ್ರ ಮತ್ತು ಕಲಮರಹಳ್ಳಿ ಗ್ರಾಮ ಗಡಿ. 
ದಕ್ಷಿಣ : ಭಾಗಶಃ ನದಿ ಪಾತ್ರ ಮತ್ತು ಸರ್ವೆ ಸಂಖ್ಯೆ: 2 ರಿಂದ 6, 8, 9, 
77 ಮತ್ತು 78 . 
ಪೂರ್ವ: ಭಾಗಶಃ ನದಿ ಪಾತ್ರ. 
ಪಶ್ಚಿಮಃ ಭಾಗಶಃ ನದಿ ಪಾತ್ರ ಹೊಸಹಳ್ಳಿ ಗ್ರಾಮದ ಗಡಿ. 
ಉತ್ತರ : ಭಾಗಶಃ ನದಿ ಪಾತ್ರ ಮತ್ತು ಕಲಮರಹಳ್ಳಿ ಗ್ರಾಮ ಗಡಿ. 
ದಕ್ಷಿಣ : ಭಾಗಶಃ ನದಿ ಪಾತ್ರ ಮತ್ತು ಸರ್ವೆ ಸಂಖ್ಯೆ: 6 ರಿಂದ ೨, ಮತ್ತು 63. 
ಪೂರ್ವ: ಭಾಗಶಃ ನದಿ ಪಾತ್ರ. 
ಪಶ್ಚಿಮ ಭಾಗಶಃ ನದಿ ಪಾತ್ರ ಮತ್ತು ಕಲಮರಹಳ್ಳಿ ಗ್ರಾಮದ ಗಡಿ . 
ಉತ್ತರ : ಭಾಗಶಃ ನದಿ ಪಾತ್ರ ಮತ್ತು ಕಲಮರಹಳ್ಳಿ ಗ್ರಾಮ ಗಡಿ. 
ದಕ್ಷಿಣ : ಭಾಗಶಃ ನದಿ ಪಾತ್ರ. 
ಪೂರ್ವ: ಭಾಗಶಃ ನದಿ ಪಾತ್ರ ಮತ್ತು ಸರ್ವೆ ಸಂಖ್ಯೆ : 4 , 57 ರಿಂದ 63 
ಪಶ್ಚಿಮ ಭಾಗಶಃ ನದಿ ಪಾತ್ರ ಮತ್ತು ಕಲಮರಹಳ್ಳಿ ಗ್ರಾಮದ ಗಡಿ. 
ಉತ್ತರ : ಭಾಗಶಃ ನದಿ ಪಾತ್ರ. 
ದಕ್ಷಿಣ : ಭಾಗಶಃ ನದಿ ಪಾತ್ರ. 
ಪೂರ್ವ: ಭಾಗಶಃ ನದಿ ಪಾತ್ರ ಮತ್ತು ಸರ್ವೆ ಸಂಖ್ಯೆ: 3, 43 ರಿಂದ 45 
ಪಶ್ಚಿಮಃ ಭಾಗಶಃ ನದಿ ಪಾತ್ರ ಮತ್ತು ಕಲಮರಹಳ್ಳಿ ಗ್ರಾಮದ ಗಡಿ. 


ಪಕ್ಕದಲ್ಲಿ 
63, 62 , 61, 60, | 
59, 58, 57, 4 


20 


ಹೊಸಹಳ್ಳಿ 


3 


ಪಕ್ಕದಲ್ಲಿ 
3, 45, 44, 43, 


- 20 


| 


ಹೊಸಹಳ್ಳಿ 


ಹೊಸದುರ್ಗ ತಾಲ್ಲೂಕು 


19 | 


1 


| ಪಕ್ಕದಲ್ಲಿ 42 , 45 | 


20 


| 


20 | 2 | 


ಪಕ್ಕದಲ್ಲಿ 


20 


| 


ಪಕ್ಕದಲ್ಲಿ 
123, 122 , 121, 
120 , 119, 118 , 

117 


- 15 


ಉತ್ತರ : ಭಾಗಶಃ ನದಿ ಪಾತ್ರ ಮತ್ತು ಸರ್ವೆ ಸಂಖ್ಯೆ : 35 , 42 

ದಕ್ಷಿಣ : ಭಾಗಶಃ ನದಿ ಪಾತ್ರ. 
ಭಾಗಶೆಟ್ಟಿಹಳ್ಳಿ 

ಪೂರ್ವ: ಭಾಗಶಃ ನದಿ ಪಾತ್ರ. 
ಪಶ್ಚಿಮ ಭಾಗಶಃ ನದಿ ಪಾತ್ರ. 
ಉತ್ತರ : ಭಾಗಶಃ ನದಿ ಪಾತ್ರ ಮತ್ತು ಸರ್ವೆ ಸಂಖ್ಯೆ : 35, 

ದಕ್ಷಿಣ : ಭಾಗಶಃ ನದಿ ಪಾತ್ರ ಮತ್ತು ಹಾಲಘಟ್ಟ ಗ್ರಾಮ ಗಡಿ. 
ಭಾಗಶೆಟ್ಟಿಹಳ್ಳಿ 

ಪೂರ್ವ: ಭಾಗಶಃ ನದಿ ಪಾತ್ರ. 
ಪಶ್ಚಿಮಃ ಭಾಗಶಃ ನದಿ ಪಾತ್ರ ಮತ್ತು ಸರ್ವೆ ಸಂಖ್ಯೆ : 35. 
ಉತ್ತರ : ಭಾಗಶಃ ನದಿ ಪಾತ್ರ ಮತ್ತು ಸರ್ವೆ ಸಂಖ್ಯೆ: 117 ರಿಂದ 123 

ದಕ್ಷಿಣ : ಭಾಗಶಃ ನದಿ ಪಾತ್ರ ಮತ್ತು ಹೊಸರಾಳು ಗ್ರಾಮ ಗಡಿ. 
ಕೆಲ್ಲೋಡು 

ಪೂರ್ವ: ಭಾಗಶಃ ನದಿ ಪಾತ್ರ. 

ಪಶ್ಚಿಮಃ ಭಾಗಶಃ ನದಿ ಪಾತ್ರ. 
ಮೊಳಕಾಲ್ಲೂರು 

ಉತ್ತರ : ಭಾಗಶಃ ನದಿ ಪಾತ್ರ ಮತ್ತು ರಾಮಸಾಗರ ಗ್ರಾಮ ಗಡಿ. 

ದಕ್ಷಿಣ : ಭಾಗಶಃ ನದಿ ಪಾತ್ರ ಮತ್ತು ಸರ್ವೆ ನಂ . 28, 29 , 37, 49, 50 , 60 , 61. 
ಸಿದ್ದಾಪುರ 

ಪೂರ್ವ: ಭಾಗಶಃ ನದಿ ಪಾತ್ರ. 
ಪಶ್ಚಿಮಃ ಭಾಗಶಃ ನದಿ ಪಾತ್ರ. 
ಉತ್ತರ : ಭಾಗಶಃ ನದಿ ಪಾತ್ರ ಮತ್ತು ರಾಮಸಾಗರ ಗ್ರಾಮ ಗಡಿ. 

ದಕ್ಷಿಣ : ಭಾಗಶಃ ನದಿ ಪಾತ್ರ ಮತ್ತು ಸರ್ವೆ ನಂ . 86, ರಿಂದ 89, 96 ರಿಂದ 98. 
ಸಿದ್ದಾಪುರ 

ಪೂರ್ವ: ಭಾಗಶಃ ನದಿ ಪಾತ್ರ. 
ಪಶ್ಚಿಮಃ ಭಾಗಶಃ ನದಿ ಪಾತ್ರ . 


22 | 


1 


ಪಕ್ಕದಲ್ಲಿ 
| 60, 50, 49, 37, | 

29 , 31, 28 


20 


| 


- 2 


ಪಕ್ಕದಲ್ಲಿ 
| 98 , 97, 96 , 89 , 

88, 87, 86, 


15 


ಜಿಲ್ಲಾಧಿಕಾರಿಗಳು ಹಾಗೂ ಅಧ್ಯಕ್ಷರು, 
ಜಿಲ್ಲಾ ಮರಳು ಉಸ್ತುವಾರಿ ಸಮಿತಿ, ಚಿತ್ರದುರ್ಗ 


PR. 654 


ಭಾಗ ೩ 


೧೮೨೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೧, ೨೦೧೪ 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ , ದಾವಣಗೆರೆ ಜಿಲ್ಲೆ ಜಿಲ್ಲಾಡಳಿತ ಭವನ , ದಾವಣಗೆರೆ - 577 002. 

ಅಧಿಸೂಚನೆ 


ಸಂಖ : ಗಣಿ / ೩ ಆ 11 /01 


| 


(d 


| 


- 03 


| 


/ ಸಿ . ಆರ್ /1 / 2014 - 15 / 1246 , ದಿನಾಂಕ:26 - 8 - 2014 
ಸಂಖ್ಯೆ : 01 /2014 - 15 ಮರಳು /ಲೋಕೋಪಯೋಗಿ ಇಲಾಖೆ/2014 - 15, ದಾವಣಗೆರೆ, ದಿನಾಂಕ:26 - 08 - 2014 , 
ದಾವಣಗೆರೆ ಜಿಲ್ಲೆ, ಹೊನ್ನಾಳಿ, ಹರಪನಹಳ್ಳಿ ಮತ್ತು ಹರಿಹರ ತಾಲ್ಲೂಕು ತುಂಗಭದ್ರಾ ನದಿ ಪಾತ್ರದಲ್ಲಿ ಗುರುತಿಸಿರುವ 58 ಸಾಧಾರಣ ಮರಳಿನ 
ಬ್ಲಾಕ್‌ಗಳು ಸರ್ಕಾರದ ಸಾಮ್ಯಕ್ಕೆ ಒಳಪಟ್ಟಿದ್ದು , ಲಭ್ಯವಿರುವ 58 ಸಾಧಾರಣ ಮರಳಿನ ಬ್ಲಾಕ್‌ಗಳನ್ನು ಕರ್ನಾಟಕ ಮರಳು ನೀತಿ - 2011ರ ಅಡಿಯಲ್ಲಿ 
ಸರ್ಕಾರದ ಆದೇಶ ಸಂಖ್ಯೆ: ಸಿಐ84 /ಎಂಎಂಎನ್/2009 ಬೆಂಗಳೂರು, ದಿನಾಂಕ:29 - 01- 2011 ರಂತೆ ದಿನಾಂಕ:01 - 04 - 2011ರಿಂದ ಲೋಕೋಪಯೋಗಿ 
ಇಲಾಖೆಗೆ ವಹಿಸಲು ಆದೇಶಿಸಿರುವ ಹಿನ್ನೆಲೆಯಲ್ಲಿ ಉದ್ದೇಶಿತ ಈ ಕೆಳಕಂಡ 58 ಸಾಧಾರಣ ಮರಳಿನ ಬ್ಲಾಕ್‌ಗಳನ್ನು ಸಾರ್ವಜನಿಕರ ಗಮನಕ್ಕೆ ತರಲು ಈ 
ಪ್ರಕಟಣೆ. 
ಹೊನ್ನಾಳಿ ತಾಲ್ಲೂಕು 
ಬ್ಲಾಕ್ | ಕ್ಲಾಸ್ಟರ್ | ಸರ್ವೆ ವಿಸ್ತೀರ್ಣ 

ಗ್ರಾಮ 

ಚಕ್ಕುಬಂದಿ 
- ನಂ | ನಂ . | ನಂ ಪ | | ( ಎಕರೆ) 
| 01 | - | 212 - 14 15 - 00 

ಮಳಲಿ ಉ : ತುಂಗಭದ್ರಾ ನದಿ ಪಾತ್ರ 

ದ: ತುಂಗಭದ್ರಾ ನದಿ ಪಾತ್ರ & ಶಿವಮೊಗ್ಗ ಜಿ ಗಡಿ 
ಸೂ : ತುಂಗಭದ್ರಾ ನದಿ ಪಾತ್ರ & ಶಿವಮೊಗ್ಗ ಜಿ|| ಗಡಿ 

ಪ: ತುಂಗಭದ್ರಾ ನದಿ ಪಾತ್ರ & ಸ. ನಂ :2,12 -14 
02 01 - 07 15 - 00 

ತಗ್ಗಿಹಳ್ಳಿ ಉ : ತುಂಗಭದ್ರಾ ನದಿ ಪಾತ್ರ & ಬಾಗೇವಾಡಿ ಗಡಿ 

ದ: ತುಂಗಭದ್ರಾ ನದಿ ಪಾತ್ರ & ಸ. ನಂ : 01 - 07 
ದೂ : ತುಂಗಭದ್ರಾ ನದಿ ಪಾತ್ರ 

ಪ: ತುಂಗಭದ್ರಾ ನದಿ ಪಾತ್ರ & ಚೀಲೂರು ಗಡಿ 
3 | 03 29 - 34 | 15 - 00 

ಚೀಲೂರು ಉ : ತುಂಗಭದ್ರಾ ನದಿ ಪಾತ್ರ & ಬಾಗೇವಾಡಿ ಗಡಿ 

ದ: ತುಂಗಭದ್ರಾ ನದಿ ಪಾತ್ರ & ಸ. ನಂ :29 - 34, ವೂರು 
ದೂ :ತುಂಗಭದ್ರಾ ನದಿ ಪಾತ್ರ & ತಗ್ಗಿಹಳ್ಳಿ ಗಡಿ 

ಪ: ತುಂಗಭದ್ರಾ ನದಿ ಪಾತ್ರ 
- 01 | 
29 - 36 | 15 - 00 

ಬಾಗೇವಾಡಿ ಉ : ತುಂಗಭದ್ರಾ ನದಿ ಪಾತ್ರ & ಹುರುಳಿಹಳ್ಳಿ ಗಡಿ 

ದ : ತುಂಗಭದ್ರಾ ನದಿ ಪಾತ್ರ 
ದೂ : ತುಂಗಭದ್ರಾ ನದಿ ಪಾತ್ರ & ಸ. ನಂ :29 - 36 

ಪ : ತುಂಗಭದ್ರಾ ನದಿ ಪಾತ್ರ & ಚೀಲೂರು ಗಡಿ 
5 | 04 | - | 15, 16 , | 15 - 00 | ಕೋಟೆಹಾಳ್ ಉ : ತುಂಗಭದ್ರಾ ನದಿ ಪಾತ್ರ & ಅಚ್ಚುತಾಪುರ ಗಡಿ 
17 - 25 , 

ದ: ತುಂಗಭದ್ರಾ ನದಿ ಪಾತ್ರ 
ಸೂ : ತುಂಗಭದ್ರಾ ನದಿ ಪಾತ್ರ & ಹೊಸಹಳ್ಳಿ ಗಡಿ 

ಪ: ತುಂಗಭದ್ರಾ ನದಿ ಪಾತ್ರ & ಸ. ನಂ : 15 ,16 ,17 - 25 
05 2 & 7 | 12 - 00 

ಅಚ್ಚುತಾಪುರ ಉ : ತುಂಗಭದ್ರಾ ನದಿ ಪಾತ್ರ & ಬ್ಲಾಕ್ ನಂ :06 

ದ: ತುಂಗಭದ್ರಾ ನದಿ ಪಾತ್ರ 
ದೂ : ತುಂಗಭದ್ರಾ ನದಿ ಪಾತ್ರ & ಬೊಮ್ಮೇನಹಳ್ಳಿ ಗಡಿ 

ಪ : ತುಂಗಭದ್ರಾ ನದಿ ಪಾತ್ರ & ಸ . ನಂ : 02 ಮತ್ತು 07 
7 | 06 | 8,9 | 12 - 00 | ಅಚ್ಚುತಾಪುರ ಉ : ತುಂಗಭದ್ರಾ ನದಿ ಪಾತ್ರ & ಸಾಸಿವೆಹಳ್ಳಿ ಗಡಿ 

ದ: ತುಂಗಭದ್ರಾ ನದಿ ಪಾತ್ರ & ಸ. ನಂ :8,9 
ದೂ : ತುಂಗಭದ್ರಾ ನದಿ ಪಾತ್ರ & ಮಾವಿನಕೋಟೆ ಗಡಿ 
ಪ : ತುಂಗಭದ್ರಾ ನದಿ ಪಾತ್ರ 


4 


| 


34 


೧೮೨೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ,ಸೆಪ್ಟೆಂಬರ್ ೧೧, ೨೦೧೪ 


ಭಾಗ ೩ 


ಕಾಸರ್ 


ಸರ್ವೆ 


ಕ್ರ 


ವಿಸ್ತೀರ್ಣ 
( ಎಕರೆ) 


ಗ್ರಾಮ 


ಚಕ್ಕುಬಂದಿ 


ನಂ ಪಕ್ಕ 


8 


9 


| 


08 


| 


| 


10 


| 


09 


- 04 


11 


| 


10 


| 


11 


| 


7 -16 | 12 - 00 | ಮರಿಗೊಂಡನಹಳ್ಳಿ | ಉ : ತುಂಗಭದ್ರಾ ನದಿ ಪಾತ್ರ & ಐನೂರು ಗಡಿ 

ದ: ತುಂಗಭದ್ರಾ ನದಿ ಪಾತ್ರ & ಸ. ನಂ :7 ರಿಂದ 16 
ಸೂ : ತುಂಗಭದ್ರಾ ನದಿ ಪಾತ್ರ 

ಪ: ತುಂಗಭದ್ರಾ ನದಿ ಪಾತ್ರ & ಬ್ಲಾಕ್ ನಂ :8 
1 - 6, | 12 - 00 ಮರಿಗೊಂಡನಹಳ್ಳಿ ಉ : ತುಂಗಭದ್ರಾ ನದಿ ಪಾತ್ರ & ಬುಳ್ಳಾಪುರ ಗಡಿ 
54,28 

ದ: ತುಂಗಭದ್ರಾ ನದಿ ಪಾತ್ರ & ಸ. ನಂ :1- 6 & 54 ,28 
ಪೂ : ತುಂಗಭದ್ರಾ ನದಿ ಪಾತ್ರ & ಬ್ಲಾಕ್ ನಂ : 07 

ಪ: ತುಂಗಭದ್ರಾ ನದಿ ಪಾತ್ರ 
124 - 128 | 5 - 00 | ಗೋವಿನಕೋವಿ ಉ : ತುಂಗಭದ್ರಾ ನದಿ ಪಾತ್ರ 

ದ: ತುಂಗಭದ್ರಾ ನದಿ ಪಾತ್ರ 
ಪೂ : ತುಂಗಭದ್ರಾ ನದಿ ಪಾತ್ರ & ಕುರುವ ಗಡಿ 

ಪ: ತುಂಗಭದ್ರಾ ನದಿ ಪಾತ್ರ & ಸ. ನಂ :124 - 128 
103 - 105 | 10 - 00 | | ಗೋವಿನಕೋವಿ ಉ : ತುಂಗಭದ್ರಾ ನದಿ ಪಾತ್ರ & ಹರಳಹಳ್ಳಿ ಗಡಿ 

ದ : ತುಂಗಭದ್ರಾ ನದಿ ಪಾತ್ರ 
ದೂ : ತುಂಗಭದ್ರಾ ನದಿ ಪಾತ್ರ & ರಾಂಪುರ ಗಡಿ 

ಪ : ತುಂಗಭದ್ರಾ ನದಿ ಪಾತ್ರ & ಸ. ನಂ :103 - 105 
36,37,47, 15 - 00 

ಹರಳಹಳ್ಳಿ ಉ : ತುಂಗಭದ್ರಾ ನದಿ ಪಾತ್ರ 

ದ: ತುಂಗಭದ್ರಾ ನದಿ ಪಾತ್ರ & ಗೋವಿನಕೋವಿ ಗಡಿ 
_ 52 , 

ದೂ : ತುಂಗಭದ್ರಾ ನದಿ ಪಾತ್ರ & ಹಿರೆಬಾಸೂರು ಗಡಿ 

ಪ: ತುಂಗಭದ್ರಾ ನದಿ ಪಾತ್ರ & ಸ. ನಂ :36,37,47,48,52 
2 ,81 - 84 _ 15 - 00 

ದಿಡಗೂರು ಉ : ತುಂಗಭದ್ರಾ ನದಿ ಪಾತ್ರ 

ದ: ತುಂಗಭದ್ರಾ ನದಿ ಪಾತ್ರ & ಹರಳಹಳ್ಳಿ ಗಡಿ 
ಸೂ : ತುಂಗಭದ್ರಾ ನದಿ ಪಾತ್ರ & ಬೀರಗೊಂಡನಹಳ್ಳಿ ಗಡಿ 

ಪ: ತುಂಗಭದ್ರಾ ನದಿ ಪಾತ್ರ & ಸ. ನಂ :2, 81 - 84 
46, 49 ,50, | 12 - 00 

ಬಿದರಗಡ್ಡೆ ಉ : ತುಂಗಭದ್ರಾ ನದಿ ಪಾತ್ರ & ಸ. ನಂ :46,49 ,50,55 
55 

ದ: ತುಂಗಭದ್ರಾ ನದಿ ಪಾತ್ರ 
ಸೂ : ತುಂಗಭದ್ರಾ ನದಿ ಪಾತ್ರ & ಬ್ಲಾಕ್ ನಂ :14 

ಪ: ತುಂಗಭದ್ರಾ ನದಿ ಪಾತ್ರ & ದಿಡಗೂರು ಗಡಿ 
2 -17 | 12 - 00 ಬಿದರಗಡ್ಡೆ ಉ : ತುಂಗಭದ್ರಾ ನದಿ ಪಾತ್ರ & ಸ. ನಂ :2 -17 

ದ : ತುಂಗಭದ್ರಾ ನದಿ ಪಾತ್ರ 
ದೂ :ತುಂಗಭದ್ರಾ ನದಿ ಪಾತ್ರ & ಬ್ಲಾಕ್ ನಂ :15 

ಪ: ತುಂಗಭದ್ರಾ ನದಿ ಪಾತ್ರ & ಬ್ಲಾಕ್ ನಂ :13 
19 - 25 | 12 - 00 ಬಿದರಗಡ್ಡೆ ಉ : ತುಂಗಭದ್ರಾ ನದಿ ಪಾತ್ರ 

ದ : ತುಂಗಭದ್ರಾ ನದಿ ಪಾತ್ರ 
ದೂ : ತುಂಗಭದ್ರಾ ನದಿ ಪಾತ್ರ 
ಪ: ತುಂಗಭದ್ರಾ ನದಿ ಪಾತ್ರ & ಸ. ನಂ : 19 - 25 


13 | 


12 


| 


- 


| 


13 


| 


05 


15 


| 


14 


| 


| 


16 


| 


15 


| 


05 


| 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ,ಸೆಪ್ಟೆಂಬರ್ ೧೧, ೨೦೧೪ 


೧೮೨೭ 


| 


೫ 
) 


ಕ್ಲಾಸ್ಟರ್ | 
ನಂ . 


ವಿಸ್ತೀರ್ಣ 
( ಎಕರೆ) 


ಗ್ರಾಮ 


ಚಕ್ಕುಬಂದಿ 


| 


ಸರ್ವೆ 
ನಂ ಪಕ್ಕ 
39 ,40 , 
42,43, 


| 


17 


| 


26 


1 ,44 - 50 


| 


19 | 16 


| 


- 


| 1 - 9,10,11 | 


20 


| 


17 


| 


- 


1 - 5 , 
67 , 68 ,69 


11 


| 


| 


1 - 3 , 
31 ,32 - 37 , 


12 - 00 | ಬೀರಗೊಂಡನಹಳ್ಳಿ | ಉ : ತುಂಗಭದ್ರಾ ನದಿ ಪಾತ್ರ & ದಿಡಗೂರು ಗಡಿ 

ದ: ತುಂಗಭದ್ರಾ ನದಿ ಪಾತ್ರ & ಹಿರೆಬಾಸೂರು ಗಡಿ 

: ತುಂಗಭದ್ರಾ ನದಿ ಪಾತ್ರ & ಸ. ನಂ :39 ,40, 42,43 

ಪ: ತುಂಗಭದ್ರಾ ನದಿ ಪಾತ್ರ 
12 - 00 | ಬೀರಗೊಂಡನಹಳ್ಳಿ ಉ : ತುಂಗಭದ್ರಾ ನದಿ ಪಾತ್ರ & ದಿಡಗೂರು ಗಡಿ 

ದ: ತುಂಗಭದ್ರಾ ನದಿ ಪಾತ್ರ & ಸ. ನಂ :1,44 - 50 
ಸೂ : ತುಂಗಭದ್ರಾ ನದಿ ಪಾತ್ರ 

ಪ: ತುಂಗಭದ್ರಾ ನದಿ ಪಾತ್ರ & ಬ್ಲಾಕ್ ನಂ :26 
15 - 00 | ಹೊಳೆಮಾದಾಪುರ | ಉ : ತುಂಗಭದ್ರಾ ನದಿ ಪಾತ್ರ & ತಕ್ಕನಹಳ್ಳಿ ಗಡಿ 

ದ: ತುಂಗಭದ್ರಾ ನದಿ ಪಾತ್ರ & ವೂರು ಸ. ನಂ :1- 9,10,11 
ಪೂ :ತುಂಗಭದ್ರಾ ನದಿ ಪಾತ್ರ 

ಪ: ತುಂಗಭದ್ರಾ ನದಿ ಪಾತ್ರ 
15 - 00 ಕೊನಾಯಕನಹಳ್ಳಿ ಉ : ತುಂಗಭದ್ರಾ ನದಿ ಪಾತ್ರ 

ದ: ತುಂಗಭದ್ರಾ ನದಿ ಪಾತ್ರ 
ದೂ : ತುಂಗಭದ್ರಾ ನದಿ ಪಾತ್ರ & ಬೆಲಿಮಲ್ಲೂರು ಗಡಿ 

ಪ: ತುಂಗಭದ್ರಾ ನದಿ ಪಾತ್ರ & ಸ. ನಂ :1-5,67,68,69, 
15 - 00 ಬಳ್ಳೇಶ್ವರ ಉ : ತುಂಗಭದ್ರಾ ನದಿ ಪಾತ್ರ 

ದ: ತುಂಗಭದ್ರಾ ನದಿ ಪಾತ್ರ & ಸ. ನಂ :1-3,31,32- 37 
ದೂ : ತುಂಗಭದ್ರಾ ನದಿ ಪಾತ್ರ & ಬೆಲಿಮಲ್ಲೂರು ಗಡಿ 

ಪ: ತುಂಗಭದ್ರಾ ನದಿ ಪಾತ್ರ 
15 - 00 ಕೋಣನತಲೆ ಉ : ತುಂಗಭದ್ರಾ ನದಿ ಪಾತ್ರ 

ದ : ತುಂಗಭದ್ರಾ ನದಿ ಪಾತ್ರ 
ದೂ : ತುಂಗಭದ್ರಾ ನದಿ ಪಾತ್ರ & ಕೊಣನತಲೆ ಗ್ರಾಮ , 
ಸ. ನಂ :1 - 9,48,49 

ಪ : ತುಂಗಭದ್ರಾ ನದಿ ಪಾತ್ರ & ಹಾವೇರಿ ಜಿ|| ಗಡಿ 
15 - 00 ಹರಗನಹಳ್ಳಿ ಉ : ತುಂಗಭದ್ರಾ ನದಿ ಪಾತ್ರ 

ದ: ತುಂಗಭದ್ರಾ ನದಿ ಪಾತ್ರ 
ಸೂ : ತುಂಗಭದ್ರಾ ನದಿ ಪಾತ್ರ & ಸ. ನಂ : 25 ,28, 30 - 36 , 

ಪ: ತುಂಗಭದ್ರಾ ನದಿ ಪಾತ್ರ & ಹಾವೇರಿ ಜಿ|| ಗಡಿ 
15 - 00 | ಹಿರೇಗೋಣಿಗೆರೆ ಉ : ತುಂಗಭದ್ರಾ ನದಿ ಪಾತ್ರ 

ದ : ತುಂಗಭದ್ರಾ ನದಿ ಪಾತ್ರ 
ಪೂ : ತುಂಗಭದ್ರಾ ನದಿ ಪಾತ್ರ & ಸ. ನಂ :1,2 
ವೂರು- 16,90,91 

ಪ: ತುಂಗಭದ್ರಾ ನದಿ ಪಾತ್ರ & ಹಾವೇರಿ ಜಿ|| ಗಡಿ 
- 15 - 00 | ಚಿಕ್ಕಗೋಣಿಗೆರೆ ಉ : ತುಂಗಭದ್ರಾ ನದಿ ಪಾತ್ರ 

ದ: ತುಂಗಭದ್ರಾ ನದಿ ಪಾತ್ರ 
ಸೂ : ತುಂಗಭದ್ರಾ ನದಿ ಪಾತ್ರ & 
ಸ. ನಂ :1,2 ,39 ,40,31,32 ,33 , ವೂರು 
ಪ: ತುಂಗಭದ್ರಾ ನದಿ ಪಾತ್ರ & ಹಾವೇರಿ ಜಿ|| ಗಡಿ 


22 


| 


19 


1 - 9 , 
48.49, 


23 | 


20 


| 


- 


| 


25 ,28, 
30 - 36, 


24 


| 


21 


| 


- 


| 


1,2,16, | 
90 , 91, 


25 


| 


22 


1,2 ,39 ,40, 
31 ,32 ,33 , 


೧೮೨೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ,ಸೆಪ್ಟೆಂಬರ್ ೧೧, ೨೦೧೪ 


ಭಾಗ ೩ 


| 


ಬ್ಲಾಕ್ 


ಕ್ಲಾಸ್ಟರ್ 


ವಿಸ್ತೀರ್ಣ 


(d 


ಸರ್ವೆ 
ನಂ ಪಕ್ಕ 


ಗ್ರಾಮ 


ಚಕ್ಕುಬಂದಿ 


ನಂ 


| 


ನಂ . | 


| 


( ಎಕರೆ) 


| 


143 - 163 


12 - 00 


N 


ಬೇಲಿಮಲ್ಲೂರು 


06 


27 | 24 | 


| 167 -183 | 12 - 00 


| ಬೇಲಿಮಲ್ಲೂರು 


ಉ : ತುಂಗಭದ್ರಾ ನದಿ ಪಾತ್ರ 
ದ: ತುಂಗಭದ್ರಾ ನದಿ ಪಾತ್ರ & ಗೊಲ್ಲರಹಳ್ಳಿ ಗಡಿ 
ದೂ : ತುಂಗಭದ್ರಾ ನದಿ ಪಾತ್ರ & ಸ. ನಂ :143 -163 
ಪ: ತುಂಗಭದ್ರಾ ನದಿ ಪಾತ್ರ & ಹಾವೇರಿ ಜಿ|| ಗಡಿ 
ಉ : ತುಂಗಭದ್ರಾ ನದಿ ಪಾತ್ರ 
ದ: ತುಂಗಭದ್ರಾ ನದಿ ಪಾತ್ರ & ಬ್ಲಾಕ್ ನಂ :23 
ಪೂ : ತುಂಗಭದ್ರಾ ನದಿ ಪಾತ್ರ & ಸ. ನಂ : 167 - 183 
ಪ: ತುಂಗಭದ್ರಾ ನದಿ ಪಾತ್ರ & ಹಾವೇರಿ ಜಿ|| ಗಡಿ 
ಉ : ತುಂಗಭದ್ರಾ ನದಿ ಪಾತ್ರ & ಬಿದರಗಡ್ಡೆ ಗಡಿ 
ದ: ತುಂಗಭದ್ರಾ ನದಿ ಪಾತ್ರ & ಸ. ನಂ :1,51 - 64 
ಸೂ : ತುಂಗಭದ್ರಾ ನದಿ ಪಾತ್ರ 
ಪ: ತುಂಗಭದ್ರಾ ನದಿ ಪಾತ್ರ & ಬೀರಗೊಂಡನಹಳ್ಳಿ ಗಡಿ 


28 . 


1 ,51 - 64 


- 15 - 00 


ಚಿಕ್ಕಬಾಸೂರು 


29 | 


1 - 6 ,58 


| 


15 - 00 


ಹಿರೇಬಾಸೂರು 


ಉ : ತುಂಗಭದ್ರಾ ನದಿ ಪಾತ್ರ & ಬೀರಗೊಂಡನಹಳ್ಳಿ ಗಡಿ 


30 


| 


29 


| 


- 


| 17 ,21 - 39, | 


15 - 00 


ರಾಂಪುರ 


ದ : ತುಂಗಭದ್ರಾ ನದಿ ಪಾತ್ರ 
ಸೂ : ತುಂಗಭದ್ರಾ ನದಿ ಪಾತ್ರ & ಸ. ನಂ :1- 6 ,58 
ಪ: ತುಂಗಭದ್ರಾ ನದಿ ಪಾತ್ರ 
ಉ : ತುಂಗಭದ್ರಾ ನದಿ ಪಾತ್ರ 
ದ: ತುಂಗಭದ್ರಾ ನದಿ ಪಾತ್ರ 
ಸೂ : ತುಂಗಭದ್ರಾ ನದಿ ಪಾತ್ರ & ಸ. ನಂ : 17,21 - 39,40 
ಪ: ತುಂಗಭದ್ರಾ ನದಿ ಪಾತ್ರ & ಗೋವಿನಕೋವಿ ಗಡಿ 


40 


31 . 


32 - 40 


15 - 00 


ಬುಳ್ಳಾಪುರ 


ಉ : ತುಂಗಭದ್ರಾ ನದಿ ಪಾತ್ರ 
ದ: ತುಂಗಭದ್ರಾ ನದಿ ಪಾತ್ರ 
ಸೂ : ತುಂಗಭದ್ರಾ ನದಿ ಪಾತ್ರ & ಸ . ನಂ :34 - 40 
ಪ : ತುಂಗಭದ್ರಾ ನದಿ ಪಾತ್ರ 


32 


| 


31 


15 - 00 


ಹೊಸಹಳ್ಳಿ 


108 - 118, 

126, 


ಉ : ತುಂಗಭದ್ರಾ ನದಿ ಪಾತ್ರ & ಕೋಟೆಹಾಳ್ ಗಡಿ 
ದ: ತುಂಗಭದ್ರಾ ನದಿ ಪಾತ್ರ & ಸ. ನಂ :108 - 118,126 ,128 
ಪೂ : ತುಂಗಭದ್ರಾ ನದಿ ಪಾತ್ರ 
ಪ: ತುಂಗಭದ್ರಾ ನದಿ ಪಾತ್ರ 


128, 


129 


33 | 


32 


| 


12 - 00 


ಹುರುಳಿಹಳ್ಳಿ 


30 - 46 , 
51,52 


- 01 . 


ಉ : ತುಂಗಭದ್ರಾ ನದಿ ಪಾತ್ರ & ಗೊರವನಕಟ್ಟೆ ಗಡಿ 
ದ: ತುಂಗಭದ್ರಾ ನದಿ ಪಾತ್ರ & ಸ. ನಂ :30 - 46 ,51,52 
ಪೂ : ತುಂಗಭದ್ರಾ ನದಿ ಪಾತ್ರ & ಬ್ಲಾಕ್ ನಂ : 33 
ಪ: ತುಂಗಭದ್ರಾ ನದಿ ಪಾತ್ರ & ಬಾಗೇವಾಡಿ ಗಡಿ 
ಉ : ತುಂಗಭದ್ರಾ ನದಿ ಪಾತ್ರ & ಕೋಟೆಹಾಳ್ ಗಡಿ 
ದ: ತುಂಗಭದ್ರಾ ನದಿ ಪಾತ್ರ & ಸ. ನಂ :7 - 15 
ಪೂ : ತುಂಗಭದ್ರಾ ನದಿ ಪಾತ್ರ 
ಪ: ತುಂಗಭದ್ರಾ ನದಿ ಪಾತ್ರ & ಬ್ಲಾಕ್ ನಂ :32 


34 


33 


7 - 15 


| 


12 - 00 


ಹುರುಳಿಹಳ್ಳಿ 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ,ಸೆಪ್ಟೆಂಬರ್ ೧೧, ೨೦೧೪ 


೧೮೨೯ 


|| 


ಬ್ಲಾಕ್ 


ಕಾಸರ್ 


ಸರ್ವೆ 


ವಿಸ್ತೀರ್ಣ 
( ಎಕರೆ) 


ಗ್ರಾಮ 


ಚಕ್ಕುಬಂದಿ 


) 


ನಂ ಪಕ್ಕ 


| 


35 


| 


35 


29 - 33 


| 


15 - 00 | 


ಗೊಲ್ಲರಹಳ್ಳಿ 


ಉ : ತುಂಗಭದ್ರಾ ನದಿ ಪಾತ್ರ & ಬೇಲಿಮಲ್ಲೂರು ಗಡಿ 
ದ: ತುಂಗಭದ್ರಾ ನದಿ ಪಾತ್ರ 

: ತುಂಗಭದ್ರಾ ನದಿ ಪಾತ್ರ & ಸ. ನಂ : 29 - 33 
ಪ: ತುಂಗಭದ್ರಾ ನದಿ ಪಾತ್ರ 


| 


- 


| 


471 


ಒಟ್ಟು | 35 | 06 
ಹರಪನಹಳ್ಳಿ ತಾಲ್ಲೂಕು 


312 - 318, 


2 


| 


02 


| 


306 - 312 | 


3 


| 


| 


ಕಡತಿ 


392 ,170 & 

173 


| 


04 


| | 


392 ,156 & | 

154 


5 


| 


05 


| 


- 


1,16 - 19 & 

27,28 


10 - 00 | ವಟ್ಲಹಳ್ಳಿ (ಕಡತಿ) | | ಉ : ತುಂಗಭದ್ರಾ ನದಿ ಪಾತ್ರ & ಬ್ಲಾಕ್ ನಂ :2 

ದ: ತುಂಗಭದ್ರಾ ನದಿ & ಚಿಕ್ಕಬಿದರೆ ಗಡಿ 
ದೂ : ತುಂಗಭದ್ರಾ ನದಿ ಪಾತ್ರ & ಸ. ನಂ :312- 318 

ಪ: ತುಂಗಭದ್ರಾ & ರಾಣೆಬೆನ್ನೂರು ತಾ || ಗಡಿ 
10 - 00 | ವಟ್ಲಹಳ್ಳಿ ( ಕಡತಿ) | ಉ : ತುಂಗಭದ್ರಾ ನದಿ ಪಾತ್ರ 

ದ: ತುಂಗಭದ್ರಾ ನದಿ & ಬ್ಲಾಕ್ ನಂ : 01 
ಸೂ : ತುಂಗಭದ್ರಾ ನದಿ ಪಾತ್ರ & ಸ. ನಂ:306 - 312 

ಪ: ತುಂಗಭದ್ರಾ & ರಾಣೆಬೆನ್ನೂರು ತಾ|| ಗಡಿ 
10 - 00 

ಉ : ತುಂಗಭದ್ರಾ ನದಿ ಪಾತ್ರ & ಬ್ಲಾಕ್ ನಂ :04 
ದ: ತುಂಗಭದ್ರಾ ನದಿ ಪಾತ್ರ 
ಸೂ : ತುಂಗಭದ್ರಾ ನದಿ ಪಾತ್ರ & ಸ. ನಂ :392,170 & 173 

ಪ: ತುಂಗಭದ್ರಾ & ರಾಣೆಬೆನ್ನೂರು ತಾ|| ಗಡಿ 
10 - 00 

ಕಡತಿ 

ಉ : ತುಂಗಭದ್ರಾ ನದಿ ಪಾತ್ರ 
ದ : ತುಂಗಭದ್ರಾ ನದಿ ಪಾತ್ರ & ಬ್ಲಾಕ್ ನಂ : 03 
ಸೂ : ತುಂಗಭದ್ರಾ ನದಿ ಪಾತ್ರ & ಸ. ನಂ :392,156, & 154 

ಪ: ತುಂಗಭದ್ರಾ & ರಾಣೆಬೆನ್ನೂರು ತಾ|| ಗಡಿ 
15 - 00 | ನಂದ್ಯಾಲ (ಕಡತಿ) ಉ : ತುಂಗಭದ್ರಾ ನದಿ ಪಾತ್ರ 

ದ: ತುಂಗಭದ್ರಾ ನದಿ ಪಾತ್ರ 
ದೂ : ತುಂಗಭದ್ರಾ ನದಿಪಾತ್ರ & ಸ. ನಂ :1,16 - 19 , & 27,28 

ಪ: ತುಂಗಭದ್ರಾ & ರಾಣೆಬೆನ್ನೂರು ತಾ|| ಗಡಿ 
15 - 00 | ನಿಟ್ಟೂರು ಉ : ತುಂಗಭದ್ರಾ ನದಿ ಪಾತ್ರ 

ದ: ತುಂಗಭದ್ರಾ ನದಿ ಪಾತ್ರ 
ಸೂ : ತುಂಗಭದ್ರಾ ನದಿ ಪಾತ್ರ & ಸ. ನಂ : 34,41,42, 43 , 
110, 11, 112 

ಪ: ತುಂಗಭದ್ರಾ & ರಾಣೆಬೆನ್ನೂರು ತಾ || ಗಡಿ 
10 - 00 ತಾವರೆಗುಂದಿ ಉ : ತುಂಗಭದ್ರಾ ನದಿ ಪಾತ್ರ & ಬ್ಲಾಕ್ ನಂ :8 

ದ: ತುಂಗಭದ್ರಾ ನದಿ ಪಾತ್ರ & ನಿಟ್ಟೂರು ಗಡಿ 
ಪೂ : ತುಂಗಭದ್ರಾ ನದಿ ಪಾತ್ರ & ಸ. ನಂ :49 - 52 & 119 

ಪ : ತುಂಗಭದ್ರಾ & ರಾಣೆಬೆನ್ನೂರು ತಾ || ಗಡಿ 
10 - 00 | ತಾವರೆಗುಂದಿ ಉ : ತುಂಗಭದ್ರಾ ನದಿ ಪಾತ್ರ 

ದ: ತುಂಗಭದ್ರಾ ನದಿ ಪಾತ್ರ & ಬ್ಲಾಕ್ ನಂ :07 
ಸೂ : ತುಂಗಭದ್ರಾ ನದಿ ಪಾತ್ರ & ಸ. ನಂ :49,29 -33 
ಪ: ತುಂಗಭದ್ರಾ & ರಾಣೆಬೆನ್ನೂರು ತಾ|| ಗಡಿ 


6 


| 


06 


| 


- 


| 


34 , 41,42, | 

43110, 
111, 112 , 


| 


49 - 52 & 

119 


3 


- 08 


| | 


49, 29 - 33 


೧೮೩೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ,ಸೆಪ್ಟೆಂಬರ್ ೧೧, ೨೦೧೪ 


ಭಾಗ ೩ 


| 


ಕ್ರಾಸ 


ಸರ್ವೆ 
ನಂ ಪಕ್ಕ 


ವಿಸ್ತೀರ್ಣ 
( ಎಕರೆ) 


ಗ್ರಾಮ 


ಚಕ್ಕುಬಂದಿ 


) 


- ನಂ . | 


|| |a 


10 - 00 | ಹಲವಾಗಿಲು 


ಉ : ತುಂಗಭದ್ರಾ ನದಿ ಪಾತ್ರ & ಬ್ಲಾಕ್ ನಂ :10 


367 & 
418 - 424 


10 


| 


10 


| | 


10 - 00 | ಗರ್ಭಗುಡಿ | 

( ಹಲವಾಗಿಲು) 


145, 144, 
152 , 153 , 
154, 157 , 
365, 366 


ದ: ತುಂಗಭದ್ರಾ ನದಿ ಪಾತ್ರ & ತಾವರೆಗುಂದಿ ಗಡಿ 
ದೂ : ತುಂಗಭದ್ರಾ ನದಿ ಪಾತ್ರ & ಸ. ನಂ :367 & 

418 - 424 
ಪ: ತುಂಗಭದ್ರಾ & ರಾಣೆಬೆನ್ನೂರು ತಾ|| ಗಡಿ 
ಉ : ತುಂಗಭದ್ರಾ ನದಿ ಪಾತ್ರ 
ದ: ತುಂಗಭದ್ರಾ ನದಿ ಪಾತ್ರ & ಬ್ಲಾಕ್ ನಂ : 09 
ದೂ : ತುಂಗಭದ್ರಾ ನದಿ ಪಾತ್ರ & 
ಸ. ನಂ :145 ,144,152 ,153,154 ,157 ,365 ,366 
ಪ: ತುಂಗಭದ್ರಾ & ರಾಣೆಬೆನ್ನೂರು ತಾ || ಗಡಿ 


ಒಟ್ಟು 


| 


04 


110 - 00 


ಹರಿಹರ ತಾಲ್ಲೂಕು 


13 . 21 - 25 


15 - 00 | ಬಗಡನಾಳು 


ಉ : ತುಂಗಭದ್ರಾ ನದಿ ಪಾತ್ರ 
ದ: ತುಂಗಭದ್ರಾ ನದಿ ಪಾತ್ರ 
ದೂ : ತುಂಗಭದ್ರಾ ನದಿ ಪಾತ್ರ & ಸ. ನಂ :13,21 - 25 
ಪ: ತುಂಗಭದ್ರಾ & ಹಾವೇರಿ ಜಿಲ್ಲೆ ಗಡಿ 


_ 2 


| 


02 


| 


12 - 00 | ಗೋವಿನಾಳು 


10 - 12 , 
17 - 20 


ಉ : ತುಂಗಭದ್ರಾ ನದಿ ಪಾತ್ರ & ಬ್ಲಾಕ್ ನಂ : 03 
ದ: ತುಂಗಭದ್ರಾ ನದಿ ಪಾತ್ರ 
ದೂ :ತುಂಗಭದ್ರಾ ನದಿ ಪಾತ್ರ & ಸ. ನಂ :10 -12,17 - 20 
ಪ : ತುಂಗಭದ್ರಾ & ಹಾವೇರಿ ಜಿಲ್ಲೆ ಗಡಿ 


03 


| 


5 , 


12 - 00 | ಗೋವಿನಾಳು 


42 - 49 


ಉ : ತುಂಗಭದ್ರಾ ನದಿ ಪಾತ್ರ 
ದ: ತುಂಗಭದ್ರಾ ನದಿ ಪಾತ್ರ & ಬ್ಲಾಕ್ ನಂ :2 
ಸೂ : ತುಂಗಭದ್ರಾ ನದಿ ಪಾತ್ರ & ಸ. ನಂ :51,42 -49 
ಪ: ತುಂಗಭದ್ರಾ & ಹಾವೇರಿ ಜಿಲ್ಲೆ ಗಡಿ 


4 


| 


04 


| 


- 


15 - 00 | ಪಾಳ್ಯ 


| 9 - 10 , 

15 .16, 


05 


| 


| 15 


| | 


12 - 00 | ಮಳಲಹಳ್ಳಿ 


ಉ : ತುಂಗಭದ್ರಾ ನದಿ ಪಾತ್ರ 
ದ: ತುಂಗಭದ್ರಾ ನದಿ ಪಾತ್ರ 
ಪೂ : ತುಂಗಭದ್ರಾ ನದಿ ಪಾತ್ರ & ಸ. ನಂ :9,10 ,15, 16 
ಪ: ತುಂಗಭದ್ರಾ & ಉಕ್ಕಗಾತ್ರಿ ಗಡಿ 
ಉ : ತುಂಗಭದ್ರಾ ನದಿ ಪಾತ್ರ & ಬ್ಲಾಕ್ ನಂ :6 
ದ : ತುಂಗಭದ್ರಾ ನದಿ ಪಾತ್ರ 
ಪೂ :ತುಂಗಭದ್ರಾ ನದಿ ಪಾತ್ರ & ಸ. ನಂ :15ರ ಭಾಗಶಃ 
ಪ: ತುಂಗಭದ್ರಾ & ಉಕ್ಕಗಾತ್ರಿ ಗಡಿ | 
ಉ : ತುಂಗಭದ್ರಾ ನದಿ ಪಾತ್ರ 
ದ: ತುಂಗಭದ್ರಾ ನದಿ ಪಾತ್ರ & ಬ್ಲಾಕ್ ನಂ :05 
ಪೂ : ತುಂಗಭದ್ರಾ ನದಿ ಪಾತ್ರ & ಸ. ನಂ :13ರ ಭಾಗಶಃ 
ಪ : ತುಂಗಭದ್ರಾ & ರಾಣೆಬೆನ್ನೂರು ತಾ || 


6 


| 


06 | 


13 


12 - 00 ಮಳಲಹಳ್ಳಿ 


ಭಾಗ ೩ 


೧೮೩೧ 


| 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ,ಸೆಪ್ಟೆಂಬರ್ ೧೧, ೨೦೧೪ 
ಬ್ಲಾಕ್ | ಕ್ಲಾಸ್ಟರ್ | ಸರ್ವೆ | ವಿಸ್ತೀರ್ಣ 

ಗ್ರಾಮ 
ನಂ ಪಕ್ಕ ( ಎಕರೆ) 


ಚಕ್ಕುಬಂದಿ 


) 


|| 


14 - 21 


12 - 00 | ಇಂಗಳಗುಂದಿ 


3 


8 


| 


08 


1 - 4 


6 - 00 | ಇಂಗಳಗುಂದಿ 


ಉ : ತುಂಗಭದ್ರಾ ನದಿ ಪಾತ್ರ & ರಾಣೆಬೆನ್ನೂರು ತಾ|| ಗಡಿ 
ದ: ತುಂಗಭದ್ರಾ ನದಿ ಪಾತ್ರ & ಸ. ನಂ :14 - 21,ವೂರು 
ದೂ : ತುಂಗಭದ್ರಾ ನದಿ ಪಾತ್ರ & ಬ್ಲಾಕ್ ನಂ :8 
ಪ: ತುಂಗಭದ್ರಾ ನದಿ ಪಾತ್ರ 
ಉ : ತುಂಗಭದ್ರಾ ನದಿ ಪಾತ್ರ & ಹಾವೇರಿ ಜಿ|| ಗಡಿ 
ದ: ತುಂಗಭದ್ರಾ ನದಿ ಪಾತ್ರ & ಸ. ನಂ :1- 4 
ದೂ : ತುಂಗಭದ್ರಾ ನದಿ ಪಾತ್ರ & ಬ್ಲಾಕ್ ನಂ :7 
ಪ: ತುಂಗಭದ್ರಾ ನದಿ ಪಾತ್ರ 
ಉ : ತುಂಗಭದ್ರಾ ನದಿ ಪಾತ್ರ 
ದ : ತುಂಗಭದ್ರಾ ನದಿ ಪಾತ್ರ 
ದೂ :ತುಂಗಭದ್ರಾ ನದಿ ಪಾತ್ರ & ಹಾವೇರಿ ಜಿ ಗಡಿ 
ಪ: ತುಂಗಭದ್ರಾ ನದಿ ಪಾತ್ರ & ಸ. ನಂ :87 - 94 ,95 , 96 
ಉ : ತುಂಗಭದ್ರಾ ನದಿ ಪಾತ್ರ 
ದ : ತುಂಗಭದ್ರಾ ನದಿ ಪಾತ್ರ 
ಸೂ : ತುಂಗಭದ್ರಾ ನದಿ ಪಾತ್ರ & ಸ. ನಂ : 73,78 - 80 ,81 
ಪ: ತುಂಗಭದ್ರಾ ನದಿ ಪಾತ್ರ ಹಾವೇರಿ ಜಿ|| ಗಡಿ 


9 


| 


09 


87 - 94, 


15 - 00 | ಧೂಳಿಹೊಳೆ 


95 . 96 


10 


| 


73 , 78 - 80 , 


15 - 00 | ಹರಲಾಪುರ 


81, 


- 11 


| 


11 


| 


21 - 24 


12 - 00 | ಪಾಮೇನಹಳ್ಳಿ 


ಉ : ತುಂಗಭದ್ರಾ ನದಿ ಪಾತ್ರ & ಬ್ಲಾಕ್ ನಂ :12 


12 


| 


12 


| 


| 25,26,33, 


12 - 00 | ಪಾಮೇನಹಳ್ಳಿ 


34 


ದ : ತುಂಗಭದ್ರಾ ನದಿ ಪಾತ್ರ 
ಸೂ : ತುಂಗಭದ್ರಾ ನದಿ ಪಾತ್ರ & ಸ. ನಂ : 21 - 24 
ಪ: ತುಂಗಭದ್ರಾ ನದಿ ಪಾತ್ರ ಹಾವೇರಿ ಜಿ|| ಗಡಿ 
ಉ : ತುಂಗಭದ್ರಾ ನದಿ ಪಾತ್ರ 
ದ: ತುಂಗಭದ್ರಾ ನದಿ ಪಾತ್ರ & ಬ್ಲಾಕ್ ನಂ :11 
ದೂ : ತುಂಗಭದ್ರಾ ನದಿ ಪಾತ್ರ & ಸ. ನಂ : 25,26,33,34 
ಪ: ತುಂಗಭದ್ರಾ ನದಿ ಪಾತ್ರ ಹಾವೇರಿ ಜಿ|| ಗಡಿ 
ಉ : ತುಂಗಭದ್ರಾ ನದಿ ಪಾತ್ರ 
ದ: ತುಂಗಭದ್ರಾ ನದಿ ಪಾತ್ರ 
ಪೂ : ತುಂಗಭದ್ರಾ ನದಿ ಪಾತ್ರ & ಸ. ನಂ : 
66,68,86,85,84,83 
ಪ: ತುಂಗಭದ್ರಾ ನದಿ ಪಾತ್ರ 


13 


| 


13 


| 


- 


66,68, 86 , 


15 - 00 | ಎಳೆಹೊಳೆ 


85 ,84 ,83 


ಒಟ್ಟು | 13 


| 


04 


| 


165 


ಒಟ್ಟು | 58 15 

746 
ಮೇಲ್ಕಂಡ 58 ಮರಳಿನ ಬ್ಲಾಕ್‌ಗಳನ್ನು ಲೋಕೋಪಯೋಗಿ ಇಲಾಖೆಗೆ ವಹಿಸಲು ಅಧಿಸೂಚನೆ ಹೊರಡಿಸಲಾಗಿದೆ. 

ಜಿಲ್ಲಾಧಿಕಾರಿಗಳು 
PR. 655 

ದಾವಣಗೆರೆ 


೧೮೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೧, ೨೦೧೪ 

ಭಾಗ ೩ 
ಜಿಲ್ಲಾಧಿಕಾರಿಗಳು ಹಾಗೂ ಅಧ್ಯಕ್ಷರು, ಜಿಲ್ಲಾ ಮರಳು ಉಸ್ತುವಾರಿ ಸಮಿತಿ, ಶಿವಮೊಗ್ಗ 

ಮರಳು ಬ್ಲಾಕುಗಳ ಅಧಿಸೂಚನೆ 
ಸಂಗಭೂಇ/ ಹಿಭೂಶಿ/ ಮರಳು ಅಧಿಸೂಚನೆ - 01/14 - 15 / ದಿ:- 20 - 08 - 2014 
ಘನ ಸರ್ಕಾರದ ಸರ್ಕಾರಿ ಆದೇಶ ಸಂಖ್ಯೆ : ಸಿಐ 357 ಎಂಎಂಎನ್ 2012 , ದಿನಾಂಕ: 16 .12 .2013 ಹಾಗೂ ಕರ್ನಾಟಕ ಉಪ ಖನಿಜ 
ರಿಯಾಯಿತಿ (ತಿದ್ದುಪಡಿ) ನಿಯಮಾವಳಿಗಳು -1994 ರನ್ವಯ , ಶಿವಮೊಗ್ಗ ಜಿಲ್ಲಾ ವ್ಯಾಪ್ತಿಯಲ್ಲಿ 97 ಮರಳು ಬ್ಲಾಕ್‌ಗಳನ್ನು ನಿಯಮ 31 ಆರ್ (1 - ಸಿ) (iv ) 
ರಂತೆ ಜಂಟಿಯಾಗಿ ಗುರುತಿಸಿದ್ದು , ತಾಲ್ಲೂಕು ಮರಳು ಉಸ್ತುವಾರಿ ಸಮಿತಿಯ ಶಿಫಾರಸ್ಸಿನಂತೆ ನಿಯಮ 31 ಆರ್ (1 - ಬಿ) (i) ರಂತೆ ಕರ್ನಾಟಕ ರಾಜ್ಯ 
ಪತ್ರದಲ್ಲಿ ಪ್ರಕಟಿಸಲು ನಿಯಮ 31 ಆರ್ (1- ಬಿ) (V) ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ, ಶಿವಮೊಗ್ಗ ಇವರ ಮೂಲಕ 
ನಿಯಮಾನುಸಾರ ಮರಳು ವಿತರಿಸಲು ಈ ಕೆಳಕಂಡ 97 ಸಾಮಾನ್ಯ ಮರಳು ಬ್ಲಾಕ್‌ಗಳನ್ನು ಸಾರ್ವಜನಿಕರ ಮಾಹಿತಿಗಾಗಿ ವಿಶೇಷ ರಾಜ್ಯಪತ್ರದಲ್ಲಿ 
ಅಧಿಸೂಚನೆಯನ್ನು ಪ್ರಕಟಿಸಿದೆ. 

ಶಿವಮೊಗ್ಗ ಜಿಲ್ಲೆಯ ಪ್ರಮುಖ ನದಿ ಪಾತ್ರಗಳಲ್ಲಿನ ಸಾಮಾನ್ಯ ಮರಳು ಬ್ಲಾಕ್‌ಗಳು. 


ವಿಸ್ತೀರ್ಣ 


(dL 


ಕಷ್ಟರ್ 
ನಂಬರ್ 


ನದಿ ಪಾತ್ರದ 
ಪಕ್ಕದ ಸರ್ವೆ 

ಸಂ . 


ಬ್ಲಾಕ್ 
ಸಂಖ್ಯೆ 


ಸರ್ವೆ ನಂ . 


( ಎಕರೆ 


ಗ್ರಾಮ 


ಸಾಮಾನ್ಯ ಮರಳು ಬ್ಲಾಕ್‌ನ ಚೆಕ್ಕುಬಂದಿ 


8 


ಗಳಲ್ಲಿ) 


1 | 1 


2 | 1 


3 | 


1 


4 | 


1 


10 


ತೀರ್ಥಹಳ್ಳಿ ತಾಲ್ಲೂಕು 

ಉತ್ತರ : ತುಂಗಾನದಿ 

ದಕ್ಷಿಣ : ತುಂಗಾನದಿ 
ತುಂಗಾನದಿ| 1 | 50 | 6 ಕಣಗಲಕೊಪ್ಪ 

ಪೂರ್ವ: ಕಣವಿ ಗ್ರಾಮದ ಗಡಿ 
ಪಶ್ಚಿಮಃ ಸರ್ವೆ ಸಂ :50, ಕಣಗಲಕೊಪ್ಪದ ಗಡಿ 
ಉತ್ತರ : ತುಂಗಾನದಿ 

ದಕ್ಷಿಣ : ತುಂಗಾನದಿ 
ತುಂಗಾನದಿ| 2 | 50 | 7 | 

ಪೂರ್ವ: ಕಣವಿ ಗ್ರಾಮದ ಗಡಿ 
ಪಶ್ಚಿಮಃ ಸರ್ವೆ ಸಂ :50 ಕಣಗಲಕೊಪ್ಪದಗಡಿ 
ಉತ್ತರ : ಲಿಂಗಾಪುರ ಗ್ರಾಮ ಸರ್ವೆ ಸಂ :98,99 

ದಕ್ಷಿಣ : ತುಂಗಾನದಿ 
ತುಂಗಾನದಿ | 1 | 98 , 99 | 11 | ಲಿಂಗಾಪುರ 

ಪೂರ್ವ: ಲಿಂಗಾಪುರ ಮರಳು ಬ್ಲಾಕ್ ಸಂ :2 
ಪಶ್ಚಿಮಃ ತುಂಗಾನದಿ 

ಉತ್ತರ : ಲಿಂಗಾಪುರ ಗ್ರಾಮದ ಸರ್ವೆ ಸಂ :99 ,100 
99 - 100 

ದಕ್ಷಿಣ : ತುಂಗಾನದಿ 
ತುಂಗಾನದಿ | 2 | 

ಲಿಂಗಾಪುರ 
ಮಜರೆ 

ಪೂರ್ವ: ಲಿಂಗಾಪುರ ಮರಳು ಬ್ಲಾಕು ಸಂ :8 
ಪಶ್ಚಿಮಃ ಲಿಂಗಾಪುರ ಮರಳು ಬ್ಲಾಕು ಸಂ :1 
ಉತ್ತರ : ಲಿಂಗಾಪುರ ಗ್ರಾಮ ಸರ್ವೆ ಸಂ :101 & 

ಮಜರೆ ಶೆಟ್ಟಿಕೊಪ್ಪ ಗ್ರಾಮ ಠಾಣಾ 
| 101 
ತುಂಗಾನದಿ | 3 || | 10 | ಲಿಂಗಾಪುರ 

ತುಂಗಾನದಿ 
ಶೆಟ್ಟಿಕೊಪ್ಪ ಗಡಿ 

ಪೂರ್ವ: ಲಿಂಗಾಪುರ ಮರಳು ಬ್ಲಾಕು ಸಂ :4 
ಪಶ್ಚಿಮಃ ಲಿಂಗಾಪುರ ಮರಳು ಬ್ಲಾಕು ಸಂ :2 

ಉತ್ತರ : ಮಜರೆಶೆಟ್ಟಿಕೊಪ್ಪ ಗ್ರಾಮದ ಠಾಣಾ 
ಮಜರೆಶೆಟ್ಟಿ 

ದಕ್ಷಿಣ : ತುಂಗಾನದಿ 
ತುಂಗಾನದಿ | 4 || 

10 ಲಿಂಗಾಪುರ 

ಪೂರ್ವ: ಲಿಂಗಾಪುರ ಮರಳು ಬ್ಲಾಕು ಸಂ :3 
ಪಶ್ಚಿಮಃ ತುಂಗಾನದಿ 
ಉತ್ತರ : ಜಂಬುವಳ್ಳಿ ಗ್ರಾಮ ಸರ್ವೆ ಸಂ :13 

ದಕ್ಷಿಣ : ತುಂಗಾನದಿ ಹಾಗೂ ಕಣವಿ ಗ್ರಾಮದ ಗಡಿ 
ತುಂಗಾನದಿ| 1 | 13 | 10 | ಜಂಬುವಳ್ಳಿ 

ಪೂರ್ವ: ತುಂಗಾನದಿ 
ಪಶ್ಚಿಮಃ ತುಂಗಾನದಿ 


| 5 | 1 


ದಕ್ಷಿಣ : 


6 | 


1 


ಕೊಪ್ಪ 


| 7 | 


2 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೧, ೨೦೧೪ 


೧೮೩೩ 


ಕ್ಲಸ್ಟರ್ 


ನದಿ ಪಾತ್ರದ 
ಪಕ್ಕದ ಸರ್ವೆ 


ಬ್ಲಾಕ್ 


#(GL 


ವಿಸ್ತೀರ್ಣ 
( ಎಕರೆ 


ಸರ್ವೆ ನಂ . 


ಗ್ರಾಮ 


ಸಾಮಾನ್ಯ ಮರಳು ಬ್ಲಾಕ್‌ನ ಚೆಕ್ಕುಬಂದಿ 


ನಂಬರ್ 


ಸಂಖ್ಯೆ 


ಗಳಲ್ಲಿ) 


8 | 


2 


ತುಂಗಾನದಿ | 2 13, ಕಾನು 64 


10 | ಜಂಬುವಳ್ಳಿ 


ಉತ್ತರ : 
ದಕ್ಷಿಣ : 
ಪೂರ್ವ: 
ಪಶ್ಚಿಮಃ 
ಉತ್ತರ : 
ದಕ್ಷಿಣ : 
ಪೂರ್ವ: 


ಜಂಬುವಳ್ಳಿ ಗ್ರಾಮ ಸರ್ವೆ ಸಂ :13,64,64 
ತುಂಗಾನದಿ ಹಾಗೂ ಕಣವಿ ಮತ್ತು ಕೊಣನಕೆರೆ ಗ್ರಾಮದ ಗಡಿ 
ತುಂಗಾನದಿ 
ತುಂಗಾನದಿ 


ಬೇಗುವಳ್ಳಿ ಗ್ರಾಮ ಸರ್ವೆ ಸಂ :129 ,127,126 
ತುಂಗಾನದಿ 


9 | 


2 


ತುಂಗಾನದಿ | 1 | 126,129 | 10 | ಬೇಗುವಳ್ಳಿ 


126 .129 


ತುಂಗಾನದಿ 


ಪಶ್ಚಿಮಃ 


10 | 2 


ತುಂಗಾನದಿ| 2 | 139 ,133 | 10 | ಬೇಗುವಳ್ಳಿ 


139 .133 


ಉತ್ತರ : 
ದಕ್ಷಿಣ : 
ಪೂರ್ವ: 
ಪಶ್ಚಿಮಃ 
ಉತ್ತರ : 


ಬೇಗುವಳ್ಳಿ ಮರಳು ಬ್ಲಾಕು ಸಂ :2 
ಬೇಗುವಳ್ಳಿ ಗ್ರಾಮ ಸರ್ವೆ ಸಂ :133,139 
ತುಂಗಾನದಿ 
ಬೇಗುವಳ್ಳಿ ಮರಳು ಬ್ಲಾಕು ಸಂ :1 
ಬೇಗುವಳ್ಳಿ ಮರಳು ಬ್ಲಾಕು ಸಂ :3 
ಬೇಗುವಳ್ಳಿ ಗ್ರಾಮ ಸರ್ವೆ ಸಂ :159 ಕಾನು 


ತುಂಗಾನದಿ 


| 11 | 


2 


ತುಂಗಾನದಿ| 3 


39,159 ಕಾನು 


10 | ಬೇಗುವಳ್ಳಿ 


ದಕ್ಷಿಣ : 
ಪೂರ್ವ: 


ತುಂಗಾನದಿ 


ತುಂಗಾನದಿ 


ತೂದೂರು ಗ್ರಾಮ ಸರ್ವೆ ಸಂ :15 


ಪಶ್ಚಿಮಃ 
ಉತ್ತರ : 
ದಕ್ಷಿಣ : 
ಪೂರ್ವ: 


ತುಂಗಾನದಿ 


| 12 | 


3 


ತುಂಗಾನದಿ| 1 | 


15 


| 


12 


ತೂದೂರು 


ತೂದೂರು ಮರಳು ಬ್ಲಾಕು ಸಂ :2 


ತುಂಗಾನದಿ 


ತೂದೂರು ಸರ್ವೆ ಸಂ :97 


ಪಶ್ಚಿಮಃ 
ಉತ್ತರ : 
ದಕ್ಷಿಣ : 
ಪೂರ್ವ: 


ತುಂಗಾನದಿ 


13 | 3 


ತುಂಗಾನದಿ| 2 | 


15 


| 


12 


ತೂದೂರು 


ತೂದೂರು ಮರಳು ಬ್ಲಾಕು ಸಂ :3 
ತೂದೂರು ಮರಳು ಬ್ಲಾಕು ಸಂ :1 


ಪಶ್ಚಿಮಃ 


14 | 


3 


ತುಂಗಾನದಿ | 3 | 


98 , 99 


ತೂದೂರು 


ಉತ್ತರ : ತೂದೂರು ಸರ್ವೆ ಸಂ :98,99 
ದಕ್ಷಿಣ : ತುಂಗಾನದಿ 
ಪೂರ್ವ: ತುಂಗಾನದಿ 
ಪಶ್ಚಿಮಃ ತೂದೂರು ಮರಳು ಬ್ಲಾಕು ಸಂ :2 
ಉತ್ತರ : ಕೂಡಗಿ ಮರಳು ಬ್ಲಾಕು ಸಂ :2 
ದಕ್ಷಿಣ : ತುಂಗಾನದಿ 
ಪೂರ್ವ: ತುಂಗಾನದಿ 
ಪಶ್ಚಿಮಃ ಕೂಡಗಿ ಗ್ರಾಮದ 59 ರ ಕಾನು 


15 . - 3 


ತುಂಗಾನದಿ | 1 


59 , ಕಾನು 


ಕೂಡ 


ತುಂಗಾನದಿ 


ಉತ್ತರ : 
ದಕ್ಷಿಣ : 
ಪೂರ್ವ: 


ಕೂಡಗಿ ಮರಳು ಬ್ಲಾಕು ಸಂ :1 


59 ಕಾನು, 
ತುಂಗಾನದಿ| 1 | 

3 , 2 


| 16 | 3 


ಕೂಡಲ 


ತುಂಗಾನದಿ 


ಪಶ್ಚಿಮಃ 


ಸರ್ವೆ ಸಂ :8,2,59 ರ ಕಾನು ಕೂಡಗಿ ಗ್ರಾಮ 


೧೮೩೪ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಸೆಪ್ಟೆಂಬರ್ ೧೧ , ೨೦೧೪ 


ಭಾಗ ೩ 


*) 


ನದಿ ಪಾತ್ರದ 
ಪಕ್ಕದ ಸರ್ವೆ 


ಕ್ಲಸ್ಟರ್ 
ನಂಬರ್‌ 


ಬ್ಲಾಕ್ 


ವಿಸ್ತೀರ್ಣ 
( ಎಕರೆ 


ಸರ್ವೆ ನಂ . 


ಗ್ರಾಮ 


ಸಾಮಾನ್ಯ ಮರಳು ಬ್ಲಾಕ್‌ನ ಚೆಕ್ಕುಬಂದಿ 


ಸಂ. | ಸಂಖ್ಯೆ 


ಗಳಲ್ಲಿ) 


ತುಂಗಾನದಿ 


ಊರ ಜಾಗ. 


17 | 4 


ತುಂಗಾನದಿ| 1 | ಊರಜಾಗ | 10 


ಮಹಿಷಿ 


ಬ್ಲಾಕು ಸಂ :2 ಮಹಿಷಿ 


ತುಂಗಾನದಿ 


ತುಂಗಾನದಿ 


ಬ್ಲಾಕು ಸಂ :24 


18 | 


4 


ತುಂಗಾನದಿ | 2 |ಊರಜಾಗ, 24 ] 10 | 


ಮಹಿಷಿ 


ತುಂಗಾನದಿ 


ಊರ ಜಾಗ 24 


ತುಂಗಾನದಿ 


ಉತ್ತರ : 
ದಕ್ಷಿಣ : 
ಪೂರ್ವ: 
ಪಶ್ಚಿಮಃ 
ಉತ್ತರ : 
ದಕ್ಷಿಣ : 
ಪೂರ್ವ: 
ಪಶ್ಚಿಮಃ 
ಉತ್ತರ : 
ದಕ್ಷಿಣ : 
ಪೂರ್ವ: 
ಪಶ್ಚಿಮಃ 
ಉತ್ತರ : 
ದಕ್ಷಿಣ : 
ಪೂರ್ವ: 
ಪಶ್ಚಿಮಃ 
ಉತ್ತರ : 
ದಕ್ಷಿಣ : 
ಪೂರ್ವ: 


ಬ್ಲಾಕು ಸಂ : 4 ಮಹಿಷಿ 


19 | 4 


ತುಂಗಾನದಿ| 3 | 


24 


24 


| 10 | 


ಮಹಿಷಿ 


ತುಂಗಾನದಿ 


ಕಾನು 24 


ಬ್ಲಾಕು ಸಂ : 3 ಮಹಿಷಿ 


ತುಂಗಾನದಿ 


20 | 


4 


ತುಂಗಾನದಿ | 4 | 


24 


24 


| 


10 | 


ಮಹಿಷಿ 


ತುಂಗಾನದಿ 


ಕಾನು 24 


21 | 5 


ತುಂಗಾನದಿ| 1 | 17 , ಜಾಡಿ | 12 


ದಬ್ಬಣಗದ್ದೆ 


ಪಶ್ಚಿಮಃ 


ಉತ್ತರ : 
ದಕ್ಷಿಣ : 


ದಬ್ಬಣಗದ್ದೆ ಗ್ರಾಮ ಸರ್ವೆ ಸಂ :17 
ತುಂಗಾನದಿ 
ದಬ್ಬಣಗದ್ದೆ ಮರಳು ಬ್ಲಾಕು ಸಂ :2 
ತುಂಗಾನದಿ 
ದಬ್ಬಣಗದ್ದೆ ಗ್ರಾಮ ಸರ್ವೆ ಸಂ :17 
ತುಂಗಾನದಿ 
ದಬ್ಬಣಗದ್ದೆ ಮರಳು ಬ್ಲಾಕು ಸಂ :3 
ದಬ್ಬಣಗದ್ದೆ ಮರಳು ಬ್ಲಾಕು ಸಂ :1 
ದಬ್ಬಣಗದ್ದೆ ಗ್ರಾಮ ಸರ್ವೆ ಸಂ :17 & 
ಭದ್ರರಾಜಪುರದ ಊರಜಾಗ 


22 | 


5 


ತುಂಗಾನದಿ | 2 | 17, ಜಾಡಿ | 12 


| ದಬ್ಬಣಗದ್ದೆ 


ಪೂರ್ವ: 


ಪಶ್ಚಿಮಃ 
ಉತ್ತರ : 


17. 


23 | 


5 


ತುಂಗಾನದಿ 


ತುಂಗಾನದಿ | 3 | ಭದರಾಜಪುರ | 12 | ದಬ್ಬಣಗದ್ದೆ 

ಊರಜಾಗ 


ದಕ್ಷಿಣ : 
ಪೂರ್ವ: 


ದಬ್ಬಣಗದ್ದೆ ಮರಳು ಬ್ಲಾಕು ಸಂ :4 
ದಬ್ಬಣಗದ್ದೆ ಮರಳು ಬ್ಲಾಕು ಸಂ :2 
ಭದ್ರರಾಜಪುರದ ಊರ ಜಾಗ 


ತುಂಗಾನದಿ 


24 | 


5 


| ಭದ್ರಾರಾಜಪುರ 
ತುಂಗಾನದಿ | 4 | 

ಊರಜಾಗ. 


- 12 


| 


ದಬ್ಬಣಗದ್ದೆ 


ಪಶ್ಚಿಮಃ 
ಉತ್ತರ : 
ದಕ್ಷಿಣ : 
ಪೂರ್ವ: 
ಪಶ್ಚಿಮಃ 
ಉತ್ತರ : 
ದಕ್ಷಿಣ : 
ಪೂರ್ವ: 


ದಬ್ಬಣಗದ್ದೆ ಮರಳು ಬ್ಲಾಕು ಸಂ :5 
ದಬ್ಬಣಗದ್ದೆ ಮರಳು ಬ್ಲಾಕು ಸಂ :3 
ದಬ್ಬಣಗದ್ದೆ ಮರಳು ಬ್ಲಾಕು ಸಂ :6 
ತುಂಗಾನದಿ 


25 | 


6 


ತುಂಗಾನದಿ| 1 | 17, ಜಾಡಿ | 12 | ದಬ್ಬಣಗದ್ದೆ 


ತುಂಗಾನದಿ 


ಪಶ್ಚಿಮಃ 


ಭದ್ರಾರಾಜಪುರದ ಊರ ಜಾಗ & 
ದಬ್ಬಣಗದ್ದೆ ಗ್ರಾಮ ಸರ್ವೆ ಸಂ :4 ಕಾನು 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೧, ೨೦೧೪ 


೧೮೩೫ 


ಬ್ಲಾಕ್ 


ನದಿ ಪಾತ್ರದ 
ಪಕ್ಕದ ಸರ್ವೆ 


ಕ್ಲಸ್ಟರ್‌ 
ನಂಬರ್ 


*)2 


ವಿಸ್ತೀರ್ಣ 
( ಎಕರೆ 


ಸರ್ವೆ ನಂ . 


ಗ್ರಾಮ 


ಸಾಮಾನ್ಯ ಮರಳು ಬ್ಲಾಕ್‌ನ ಚೆಕ್ಕುಬಂದಿ 


ಸಂಖ್ಯೆ 


| 


ಸಂ . 


ಗಳಲ್ಲಿ ) 


26 | 6 


ತುಂಗಾನದಿ| 2 | 17 , ಜಾಡಿ | 12 


ದಬ್ಬಣಗದ್ದೆ 


27 | 6 


17, 
ತುಂಗಾನದಿ| 3 ಭದರಾಜಪುರ | 12 | ದಬ್ಬಣಗದ್ದೆ 

ಊರಜಾಗ 


28 | 7 


ತುಂಗಾನದಿ | 1 | 


ಬಾಳಗಾರು 
ಮಠ 


ಬಿಳುವೆ 
ಬೆಕ್ಸಿಕೆಂಜಿ ಗುಡ್ಡೆ 


ದಕ್ಷಿಣ : 


29 | 


7 


ತುಂಗಾನದಿ 


1 


2 


64 ಜಾಡಿ 


ಬಿಳುವೆ 
ಬೆಕ್ಸಿಕೆಂಜಿ ಗುಡ್ಡೆ 


30 | 


7 


ತುಂಗಾನದಿ | 3 | 


64 ಜಾಡಿ 


ಬಿಳುವೆ 
ಬೆಕ್ಸಿಕೆಂಜಿ ಗುಡ್ಡೆ 


ಉತ್ತರ : ದಬ್ಬಣಗದ್ದೆ ಮರಳು ಬ್ಲಾಕು ಸಂ :7 
ದಕ್ಷಿಣ : ದಬ್ಬಣಗದ್ದೆ ಮರಳು ಬ್ಲಾಕು ಸಂ :5 
ಪೂರ್ವ: ತುಂಗಾನದಿ 
ಪಶ್ಚಿಮಃ | ದಬ್ಬಣಗದ್ದೆ ಗ್ರಾಮ ಸರ್ವೆ ಸಂ :4 ರ ಕಾನು 
ಉತ್ತರ : ತುಂಗಾನದಿ 
ದಕ್ಷಿಣ : ದಬ್ಬಣಗದ್ದೆ ಮರಳು ಬ್ಲಾಕು ಸಂ :6 
ಪೂರ್ವ: ತುಂಗಾನದಿ 
ಪಶ್ಚಿಮಃ ದಬ್ಬಣಗದ್ದೆ ಗ್ರಾಮ ಸರ್ವೆ ಸಂ :4 ರ ಕಾನು 
ಉತ್ತರ : ಬಾಳಗಾರು ಮಠದ ಪ್ರದೇಶ 
ದಕ್ಷಿಣ : ತುಂಗಾನದಿ 
ಪೂರ್ವ: ಬಾಳಗಾರು ಮಠದ ಜಾಗ 
ಪಶ್ಚಿಮಃ ತುಂಗಾನದಿ 
ಉತ್ತರ : ಬೆಕ್ಸಿಕೆಂಜಿಗುಡ್ಡೆ ಗ್ರಾಮದ ಸರ್ವೆ ಸಂ :64 

ತುಂಗಾನದಿ 
ಪೂರ್ವ: ಬೆಕ್ಸಿಕೆಂಜಿಗುಡ್ಡೆ ಗ್ರಾಮದ ಸರ್ವೆ ಸಂ :64 
ಪಶ್ಚಿಮಃ ತುಂಗಾನದಿ 
ಉತ್ತರ : ಬೆಕ್ಷಿಕೆಂಜಿಗುಡ್ಡೆ ಗ್ರಾಮದ ಸರ್ವೆ ಸಂ :64 
ದಕ್ಷಿಣ : ತುಂಗಾನದಿ 
ಪೂರ್ವ: ಬೆಕ್ಸಿಕೆಂಜಿಗುಡ್ಡೆ ಗ್ರಾಮದ ಸರ್ವೆ ಸಂ :64 
ಪಶ್ಚಿಮಃ ತುಂಗಾನದಿ 
ಉತ್ತರ : ಬೆಕ್ಸಿಕೆಂಜಿಗುಡ್ಡೆ ಗ್ರಾಮದ ಸರ್ವೆ ಸಂ :64 
ದಕ್ಷಿಣ : ತುಂಗಾನದಿ 
ಪೂರ್ವ: ಬೆಕ್ಸಿಕೆಂಜಿಗುಡ್ಡೆ ಗ್ರಾಮದ ಸರ್ವೆ ಸಂ : 63 
ಪಶ್ಚಿಮಃ ತುಂಗಾನದಿ 
ಉತ್ತರ : ತುಂಗಾನದಿ ಹಾಗೂ ಕೂಡಗಿ ಗ್ರಾಮದ ಗಡಿ 
ದಕ್ಷಿಣ : ಮುಂಡುವಳ್ಳಿ ಗ್ರಾಮ ಸರ್ವೆ ಸಂ :146 
ಪೂರ್ವ: ತುಂಗಾನದಿ 
ಪಶ್ಚಿಮಃ ತುಂಗಾನದಿ 
ಉತ್ತರ : ತುಂಗಾನದಿ 
ದಕ್ಷಿಣ : ಮುಂಡುವಳ್ಳಿ ಗ್ರಾಮ ಸರ್ವೆ ಸಂ :146 
ಪೂರ್ವ: ತುಂಗಾನದಿ 
ಪಶ್ಚಿಮಃ ತುಂಗಾನದಿ 
ಉತ್ತರ : ತುಂಗಾನದಿ 
ದಕ್ಷಿಣ : ಮುಂಡುವಳ್ಳಿ ಗ್ರಾಮ ಸರ್ವೆ ಸಂ :146 
ಪೂರ್ವ: ತುಂಗಾನದಿ 
ಪಶ್ಚಿಮಃ ತುಂಗಾನದಿ 
ಉತ್ತರ : ತುಂಗಾನದಿ 
ದಕ್ಷಿಣ : ಮುಂಡುವಳ್ಳಿ ಗ್ರಾಮ ಸರ್ವೆ ಸಂ :146 
ಪೂರ್ವ: 

ತುಂಗಾನದಿ 
ಪಶ್ಚಿಮಃ ತುಂಗಾನದಿ 


31 | 


7 


ತುಂಗಾನದಿ | 4 || 


64 ಜಾಡಿ 


ಬಿಳುವೆ 
ಬೆಕ್ಸಿಕೆಂಜಿ ಗುಡ್ಡೆ 


32 | 8 


ತುಂಗಾನದಿ| 1 | 146 


10 ಮುಂಡುವಳ್ಳಿ 


33 | 


8 


ತುಂಗಾನದಿ | 2 


146 


| 


5 


ಮುಂಡುವಳ್ಳಿ 


34 | 


8 


ತುಂಗಾನದಿ | 3 


146 


12 


ಮುಂಡುವಳ್ಳಿ 


35 | 


8 


ತುಂಗಾನದಿ | 4 


146 


12 


ಮುಂಡುವಳ್ಳಿ 


೧೮೩೬ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಸೆಪ್ಟೆಂಬರ್ ೧೧ , ೨೦೧೪ 


ಭಾಗ ೩ 


*) 


ಕ್ಲಸ್ಟರ್ 


ನದಿ ಪಾತ್ರದ 
ಪಕ್ಕದ ಸರ್ವೆ 


ವಿಸ್ತೀರ್ಣ 
( ಎಕರೆ 


ಬ್ಲಾಕ್ 


ಸರ್ವೆ ನಂ . 


ಗ್ರಾಮ 


ಸಾಮಾನ್ಯ ಮರಳು ಬ್ಲಾಕ್‌ನ ಚೆಕ್ಕುಬಂದಿ 


ನಂಬರ್ 


ಸಂಖ್ಯೆ 


ಗಳಲ್ಲಿ) 


36 | 9 


ತುಂಗಾನದಿ| 1 | 24 


ಹೆದ್ದೂರು 


37 | 9 


ತುಂಗಾನದಿ 2 | 


24 


| 11 | ಹೆದ್ದೂರು 


ಉತ್ತರ : ತುಂಗಾನದಿ 
ದಕ್ಷಿಣ : ಹೆದ್ದೂರು ಗ್ರಾಮ ಗಡಿ ಹಾಗೂ ಸರ್ವೆ ಸಂ :24 ಕಾನು 
ಪೂರ್ವ: ತುಂಗಾನದಿ 
ಪಶ್ಚಿಮಃ ತುಂಗಾನದಿ ಹಾಗೂ ಹೆದ್ದೂರು ಮರಳು ಬ್ಲಾಕು 2 
ಉತ್ತರ : ತುಂಗಾನದಿ 
ದಕ್ಷಿಣ : ಹೆದ್ದೂರು ಗ್ರಾಮ ಸರ್ವೆ ಸಂ:24 ಕಾನು 
ಪೂರ್ವ: ಹೆದ್ದೂರು ಮರಳು ಬ್ಲಾಕು -1 
ಪಶ್ಚಿಮಃ ತುಂಗಾನದಿ ಹಾಗೂ ಮಹಿಷಿ ಗ್ರಾಮ ಗಡಿ 
ಉತ್ತರ : ತುಂಗಾನದಿ & ಹೆದ್ದೂರು ಮರಳು ಬ್ಲಾಕು 2 
ದಕ್ಷಿಣ : ತುಂಗಾನದಿ & ಹೆದ್ದೂರು ಮರಳು ಬ್ಲಾಕು 4 

ಹೆದ್ದೂರು ಗ್ರಾಮ ಸರ್ವೆ ಸಂ : 24 ಕಾನು 
ಪಶ್ಚಿಮಃ ತುಂಗಾನದಿ & ಮಹಿಷಿ ಗ್ರಾಮ ಗಡಿ 
ಉತ್ತರ : ಹೆದ್ದೂರು ಗ್ರಾಮ ಸರ್ವೆ ಸಂ:24 ಕಾನು 
ದಕ್ಷಿಣ : ತುಂಗಾನದಿ & ಮಹಿಷಿ ಗ್ರಾಮ ಗಡಿ 
ಪೂರ್ವ: ತುಂಗಾನದಿ 
ಪಶ್ಚಿಮಃ ತುಂಗಾನದಿ & ಮಹಿಷಿ ಗ್ರಾಮ ಗಡಿ 


38 | 9 


ತುಂಗಾನದಿ | 3 | 


24 


| 10 | ಹೆದ್ದೂರು 


ಪೂರ್ವ: 


39 | 9 


ತುಂಗಾನದಿ | 4 | 


24 


| 10 | ಹೆದ್ದೂರು 


ಉತ್ತರ : 


ದಕ್ಷಿಣ : 


ತುಂಗಾನದಿ & ಮಹಿಷಿ ಗ್ರಾಮ ಗಡಿ 
ಹೊಳೆಕೊಪ್ಪ ಗ್ರಾಮ ಸರ್ವೆ ಸ;0:6,7 
ಹೊಳೆಕೊಪ್ಪ ಮರಳು ಬ್ಲಾಕು ಸಂ :2 


40 | 10 


ತುಂಗಾನದಿ | 1 | 


6,7 


4 | ಹೊಳೆಕೊಪ್ಪ 


ಪೂರ್ವ: 


ಪಶ್ಚಿಮಃ 


ತುಂಗಾನದಿ 


ತುಂಗಾನದಿ & ಮಹಿಷಿ ಗ್ರಾಮದ ಗಡಿ 


ಉತ್ತರ : 
ದಕ್ಷಿಣ : 


41 | 


10 


ತುಂಗಾನದಿ | 2 


10 


ಹೊಳೆಕೊಪ್ಪ 


ಪೂರ್ವ: 


ಹೊಳೆಕೊಪ್ಪ ಗ್ರಾಮ ಸರ್ವೆ ಸಂ:7,8 
ಹೊಳೆಕೊಪ್ಪ ಮರಳು ಬ್ಲಾಕ್ ಸಂ :3 
ಹೊಳೆಕೊಪ್ಪ ಮರಳು ಬ್ಲಾಕ್ ಸಂ :1 


ತುಂಗಾನದಿ & ಮಹಿಷಿ ಗ್ರಾಮದ ಗಡಿ 


ಹೊಳೆಕೊಪ್ಪ ಗ್ರಾಮದ ಸರ್ವೆ ಸಂ :74 


42 | 10 


ತುಂಗಾನದಿ| 3 | 


12 


| 


ಹೊಳೆಕೊಪ್ಪ 


ಪಶ್ಚಿಮಃ 
ಉತ್ತರ : 
ದಕ್ಷಿಣ : 
ಪೂರ್ವ: 
ಪಶ್ಚಿಮಃ 
ಉತ್ತರ : 
ದಕ್ಷಿಣ : 


ತುಂಗಾನದಿ 


ಹೊಳೆಕೊಪ್ಪ ಮರಳು ಬ್ಲಾಕ್ ಸಂ :2 
ತುಂಗಾನದಿ 


ತುಂಗಾನದಿ 


43 | 10 


ತುಂಗಾನದಿ 


12 | ನಂಬಳ | 


ನಂಬಳಾ 


ಪೂರ್ವ: 


ತುಂಗಾನದಿ ಹಾಗೂ ದಬ್ಬಣಗದ್ದೆ ಗ್ರಾಮದ ಗಡಿ 


ಪಶ್ಚಿಮಃ| 


ನಂಬಳ ಗ್ರಾಮದ ಸರ್ವೆ ಸಂ : 89 ,95 


ಉತ್ತರ : 


ತುಂಗಾನದಿ 


ದಕ್ಷಿಣ : 


ತುಂಗಾನದಿ 


44 | 10 ತುಂಗಾನದಿ | - 


06. 07 ಕಾನು, 
08, 09 ,10 


10 


ಕೆಳಕೇರಿ 


ಪೂರ್ವ: 


ತುಂಗಾನದಿ 


ಪಶ್ಚಿಮಃ 


ಕೆಳಕೇರಿ ಗ್ರಾಮ ಸರ್ವೆ ಸಂ :7 ಕಾನು 8,9,10,144 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೧, ೨೦೧೪ 


೧೮೩೭ 


ಕ್ಲಸ್ಟರ್ 


ಬ್ಲಾಕ್ 


#(GL 


ನದಿ ಪಾತ್ರದ 

ಪಕ್ಕದ ಸರ್ವೆ 
| ಸಂ . 


ವಿಸ್ತೀರ್ಣ 
( ಎಕರೆ 


ಸರ್ವೆ ನಂ . 


ಗ್ರಾಮ 


ಸಾಮಾನ್ಯ ಮರಳು ಬ್ಲಾಕ್‌ನ ಚೆಕ್ಕುಬಂದಿ 


ನಂಬರ್ 


ಸಂಖ್ಯೆ 


ಗಳಲ್ಲಿ) 


ತುಂಗಾನದಿ 


ಉತ್ತರ : 
ದಕ್ಷಿಣ : 


ಹುಣಸವಳ್ಳಿ ಗ್ರಾಮದ ಸರ್ವೆ ಸಂ :13 


45 | 11 


ತುಂಗಾನದಿ | 1 | 


ಹುಣಸವಳ್ಳಿ 


ಪೂರ್ವ: 


ತುಂಗಾನದಿ 


ಪಶ್ಚಿಮಃ 


ತುಂಗಾನದಿ 


ತುಂಗಾನದಿ 


ಉತ್ತರ : 
ದಕ್ಷಿಣ : 
ಪೂರ್ವ: 


ಹುಣಸವಳ್ಳಿ ಗ್ರಾಮ ಸರ್ವೆ ಸಂ :11 & 12 


| 46 | 11 


ತುಂಗಾನದಿ | 2 | 11 ,12 


10 


| ಹುಣಸವಳ್ಳಿ 


ತುಂಗಾನದಿ 


ಪಶ್ಚಿಮಃ 


ತುಂಗಾನದಿ 


160, 61 , 64, 


ಉತ್ತರ : 


ತುಂಗಾನದಿ 


65 . 69 


ದಕ್ಷಿಣ : 


ತುಂಗಾನದಿ 


ಹಾಗೂ 


| 47 | 12 


ತುಂಗಾನದಿ | 


ಅಗಲಬಾಗಿಲು | 


ಪೂರ್ವ: 


ನಿಜಗುರು ಗ್ರಾಮದ ಗಡಿ ಸರ್ವೆ ಸಂ :142 ,143 


ಅಗ್ರಹಾರಕ್ಕೆ 
ಹೊಂದಿಕೊಂಡ 
ನದಿಪಾತ್ರ 


ಅಗಳಬಾಗಿಲು ಗ್ರಾಮ ಸರ್ವೆ ಸಂ :160,161164165 ,169 


ಪಶ್ಚಿಮಃ 


ಉತ್ತರ : 


ತುಂಗಾನದಿ 


ದಕ್ಷಿಣ : 


ತುಂಗಾನದಿ 


| 48 | 12 


ತುಂಗಾನದಿ | 


38,39 ,40, 
41 ಹಾಗೂ 

ನಿಜಗುರು 
ಗ್ರಾಮದ 16 , | 
17 ,14,7 , 
8,9 ,10 
ಮತ್ತು 13 


7 


| ಆರಗ 


ಪೂರ್ವ: 


ನಿಜಗುರು ಗ್ರಾಮದ ಸರ್ವೆ ಸಂ :16,17,14 ,7,8,9,10 ,13 


ಪಶ್ಚಿಮಃ 


ಅರಗ ಗ್ರಾಮದ ಸರ್ವೆ ಸಂ :38 ರಿಂದ 41 


ಉತ್ತರ : 


ಮೇಗರವಳ್ಳಿ ಗ್ರಾಮದ ಗಡಿ 


ದಕ್ಷಿಣ : 


ಮಾಲತಿನದಿ ಹಾಗೂ ಬಗೋಡಿಗೆ ಬ್ಲಾಕ್ ಸಂ :2 


49 | 13 | ಮಾಲತಿ | 1 | 


28 


| 10 | ಬಗೋಡಿಗೆ 


ಪೂರ್ವ: 


ಹಿರೇಬೈಲು ಗ್ರಾಮದ ಗಡಿ 


ಪಶ್ಚಿಮಃ 


ಬಗೋಡಿಕೆ ಗ್ರಾಮದ ಸರ್ವೆ ಸಂ : 25 ,31,28 ಕಾನು 


ಉತ್ತರ : 


ಬಗೋಡಿಗೆ 28 ರ ಕಾನು 


ದಕ್ಷಿಣ : 


50 | 


13 | ಮಾಲತಿ | 2 | 28,1,2 | 10 | ಬಗೋಡಿಗೆ 


ಬನ್ಲೋಡಿಗೆ ಬ್ಲಾಕ್ ಸಂ :3 
ಮಾಲತಿ ನದಿ ಹಾಗೂ ಚಕ್ಕೋಡದ ಗಡಿ 


ಪೂರ್ವ: 


ಪಶ್ಚಿಮಃ 


ಬಗ್ಗೋಡಿಗೆ ಗ್ರಾಮ ಸರ್ವೆ ಸಂ :1 


ಉತ್ತರ : 


ಬಗೋಡಿಗೆ ಬ್ಲಾಕ್ ಸಂ :2 ಹಾಗೂ ಗ್ರಾಮ ಚಕ್ಕೋಡದ ಗಡಿ 


ದಕ್ಷಿಣ : 


ಮಾಲತಿ ನದಿ ಹಾಗೂ ಶಿರೂರು ಗ್ರಾಮದ ಗಡಿ 


51 | 13 | ಮಾಲತಿ | 3 | 


2,28 


| 10 | ಬಗೋಡಿಗೆ 


ಪೂರ್ವ: 


ಮಾಲತಿ ನದಿ ಹಾಗೂ ಚಕ್ಕೋಡ ಗ್ರಾಮದ ಗಡಿ 


ಪಶ್ಚಿಮಃ 


ಬಗ್ಗೋಡಿಗೆ ಸರ್ವೆ ಸಂ :2,4,36,28 ರ ಕಾನು 


೧೮೩೮ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಸೆಪ್ಟೆಂಬರ್ ೧೧ , ೨೦೧೪ 


ಭಾಗ ೩ 


೫) 


ಕ್ಲಸ್ಟರ್ 


ನದಿ ಪಾತ್ರದ 
ಪಕ್ಕದ ಸರ್ವೆ 


ವಿಸ್ತೀರ್ಣ 
( ಎಕರೆ 


ಬ್ಲಾಕ್ 


ಸರ್ವೆ ನಂ . 


ಗ್ರಾಮ 


ಸಾಮಾನ್ಯ ಮರಳು ಬ್ಲಾಕ್‌ನ ಚೆಕ್ಕುಬಂದಿ 


ನಂಬರ್ 


ಸಂಖ್ಯೆ 


ಗಳಲ್ಲಿ) 


ಉತ್ತರ : 


ಮಾಲತಿ ನದಿ ಹಾಗೂ ಅರೇಹಳ್ಳಿ ಗ್ರಾಮ ಸರ್ವೆ ಸಂ :261 


ಮಾಲತಿ ನದಿ ಹಾಗೂ ಅರೇಹಳ್ಳಿ ಗ್ರಾಮ ಸರ್ವೆ ಸಂ :261 


52 | 


14 


| ಮಾಲತಿ | 
| | 


| 


261 


| 


7 


|| 


ಅರೇಹಳ್ಳಿ 


| 


ನದಿ | 


| 


ಪೂರ್ವ: 


ಮಾಲತಿ ನದಿ ಹಾಗೂ ಅರೇಹಳ್ಳಿ ಗ್ರಾಮ ಸರ್ವೆ ಸಂ :261 


ಪಶ್ಚಿಮಃ 


ಚಂಗಾರದ ಗಡಿ ಹಾಗೂ ಮಾಲತಿ ನದಿ 


ಉತ್ತರ : 


ಮಾಲತಿ ನದಿ 


ದಕ್ಷಿಣ : 


ಮಳಲೂರು ಮರಳು ಬ್ಲಾಕ್ ಸಂ :2 


| 53 | 14 


74 , ಕುಂದ 
ಮಾಲತಿನದಿ| 1 | ಗಾಮದ 

15 ,21, 22 , 


ಮಳಲೂರು 


ಪೂರ್ವ: 


ಮಳಲೂರು ಗ್ರಾಮದ ಸರ್ವೆ ಸಂ :74 ರ ಕಾನು 


ಪಶ್ಚಿಮಃ 


ಕುಂದ ಗ್ರಾಮದ ಸರ್ವೆ ಸಂ :15 , 21,23 


ಉತ್ತರ : 


ಮಳಲೂರು ಮರಳು ಬ್ಲಾಕ್ ಸಂ :1 


ದಕ್ಷಿಣ : 


ಮಾಲತಿ ನದಿ 


54 | 14 


234 ಕುಂದ 
ಮಾಲತಿನದಿ| 2 | ಗಾಮದ 

24 ,57,19 


ಮಳಲೂರು 


ಪೂರ್ವ: 


ಮಳಲೂರು ಗ್ರಾಮ ಸರ್ವೆ ಸಂ :234 ,195 


ಪಶ್ಚಿಮಃ 


ಕುಂದ ಗ್ರಾಮದ ಸರ್ವೆ ಸಂ :57,26, 24 ಹಾಗೂ ಬಿದರಗೋಡು 
ಗ್ರಾಮ ಸರ್ವೆ ನಂಬರುಗಳಿಗೆ ಹೊಂದಿರುವ ನದಿ ಪ್ರದೇಶ 


ಶಿವಮೊಗ್ಗ ತಾಲ್ಲೂಕು 


ಉತ್ತರ : 


ತುಂಗಾಭದ್ರಾ ನದಿ 


ದಕ್ಷಿಣ : 


ತುಂಗಾಭದ್ರಾ ನದಿ 


| 55 | 15 


ತುಂಗಭದ್ರಾ 


- 


23 -27,34,35 | 


12 | ಹೊಳೆಹಟ್ಟಿ 


ಪೂರ್ವ: 


ತುಂಗಾಭದ್ರಾ ನದಿ 


ಪಶ್ಚಿಮಃ 


ಹೊಳೆಹಟ್ಟಿ ಗ್ರಾಮ ಸರ್ವೆ ಸಂ :23 ರಿಂದ 28,3435 


ಉತ್ತರ : 


ತುಂಗಭದ್ರಾ ನದಿ 


ದಕ್ಷಿಣ : 


ತುಂಗಭದ್ರಾ ನದಿ 


56 | 15 


ತುಂಗಭದ್ರಾ 1 | | 


10 .11 . 


8 


| ಹೊಳಲೂರು 


ಪೂರ್ವ: 


ತುಂಗಭದ್ರಾ ನದಿ & ಸಿದ್ದಲೀಪುರದ ಗಡಿ 


ಪಶ್ಚಿಮಃ 


ಹೊಳಲೂರು ಗ್ರಾಮ ಸರ್ವೆ ಸಂ :10 11 


ಉತ್ತರ : 


ತುಂಗಾಭದ್ರಾ ನದಿ 


ದಕ್ಷಿಣ : 


ತುಂಗಾಭದ್ರಾ ನದಿ 


| 57 | 


15 


ತುಂಗಭದ್ರಾ 2 | 4,6,7 


| 


8 


|| ಹೊಳಲೂರು 


ಪೂರ್ವ: 


ತುಂಗಾಭದ್ರಾ ನದಿ & ಸಿದ್ದಲೀಪುರದ ಗಡಿ 


ಪಶ್ಚಿಮಃ 


ಹೊಳಲೂರು ಗ್ರಾಮ ಸರ್ವೆ ಸಂ :4,6,7 


ಉತ್ತರ : 


ತುಂಗಾಭದ್ರಾ ನದಿ 


ಮಡಿಕೆ 


ದಕ್ಷಿಣ : 


ತುಂಗಾಭದ್ರಾ ನದಿ 


58 | 15 


ತುಂಗಭದ್ರಾ 


- 190,91 ,95, 96, 


10 


ಚೀಲೂರು, 


ಪೂರ್ವ: 


ಮಡಿಕೆ ಚೀಲೂರು ಗ್ರಾಮ ಸರ್ವೆ ಸಂ: 81,90,95 ,96 


ಪಶ್ಚಿಮಃ ತುಂಗಾಭದ್ರಾ ನದಿ ಹಾಗೂ ಮಡಿಕೆಚೀಲೂರು ಗ್ರಾಮ 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೧, ೨೦೧೪ 


೧೮೩೯ 


ಬ್ಲಾಕ್ 


#(AL 


ನದಿ ಪಾತ್ರದ 
ಕ್ಲಸ್ಟರ್‌ 

ಪಕ್ಕದ ಸರ್ವೆ 
ನಂಬರ್‌ 

| ಸಂ . 


ವಿಸ್ತೀರ್ಣ 
( ಎಕರೆ 


ಸರ್ವೆ ನಂ . 


ಗ್ರಾಮ 


ಸಾಮಾನ್ಯ ಮರಳು ಬ್ಲಾಕ್‌ನ ಚೆಕ್ಕುಬಂದಿ 


ಸಂಖ್ಯೆ 


ಗಳಲ್ಲಿ) 


ಉತ್ತರ : 
ದಕ್ಷಿಣ : 


ತುಂಗಾಭದ್ರಾ ನದಿ 
ತುಂಗಾಭದ್ರಾ ನದಿ 


59 | 15 


ತುಂಗಭದಾ | 


5 , 6 ,10,11 


5 


ಹಾಡೋನಹಳ್ಳಿ 


ಪೂರ್ವ: 


ತುಂಗಾಭದ್ರಾ ನದಿ ಹಾಗೂ ಮೌಜೆ ಆನವೇರಿ ಗಡಿ 


ಪಶ್ಚಿಮಃ 


ತುಂಗಾಭದ್ರಾ ನದಿ ಹಾಗೂ ಹಾಡೋನಹಳ್ಳಿ ಗ್ರಾಮದ ಸರ್ವೆ 
ಸಂ : 10 ,11 ,6 ,5,3,2 


ಉತ್ತರ : 


ತುಂಗಾಭದ್ರಾ ನದಿ 


ದಕ್ಷಿಣ : 


ತುಂಗಾಭದ್ರಾ ನದಿ 
ತುಂಗಾಭದ್ರಾ ನದಿ ಹಾಗೂ ವಡೇರಪುರ ಗ್ರಾಮದ ಗಡಿ 


60 | 15 


ತುಂಗಭದ್ರಾ 2 | 38 ,39 ,40 | 12 


ಹಾಡೋನಹಳ್ಳಿ 


ಪೂರ್ವ: ತುಂಗಾಭದಾ ನದಿ 


ಪಶ್ಚಿಮಃ 


ತುಂಗಾಭದ್ರಾ ನದಿ ಹಾಗೂ ಹಾಡೋನಹಳ್ಳಿ ಗ್ರಾಮ ಸರ್ವೆ 
ಸಂ :38 ರಿಂದ 40 


4 ,5 ,35 ,34 


ಹಾಗೂ 


ಉತ್ತರ : ಕೂಡಲಿ ಮರಳು ಬ್ಲಾಕು ಸಂ :2 
ದಕ್ಷಿಣ : ತುಂಗಾನದಿ 
ಪೂರ್ವ: ತುಂಗಾನದಿ 


61 | 16 | ತುಂಗಾ | 1 | 


ಸೂಗೂರು 


10 


| 


ಕೂಡಲ 


ಗ್ರಾಮದ ಸ 

ಸಂ :21 


ಪಶ್ಚಿಮಃ 


ಬುಳ್ಳಾಪುರ ಗ್ರಾಮದ ಗಡಿ 4 ಸೂಗೂರು ಗ್ರಾಮದ ಸರ್ವೆ 


ಸಂ : 21 


ತುಂಗಾನದಿ 


1,3,4 ಹಾಗೂ 
ಊರ ಜಾಗ 


ಉತ್ತರ : 
ದಕ್ಷಿಣ : 
ಪೂರ್ವ: 


ಹಾಗೂ 


ಕೂಡಲಿ ಮರಳು ಬ್ಲಾಕು ಸಂ:1 
ಸೂಗೂರು ಗ್ರಾಮ ಸರ್ವೆ ಸಂ: 19,15,3 


| 62 | 16 | ತುಂಗಾ | 2 | 


10 


ಕೂಡಲ 


ಸೂಗೂರು 


ಪಶ್ಚಿಮಃ 


ತುಂಗಾನದಿ 


ಗ್ರಾಮದ ಸ 
ಸಂ :3,6,19 


ಭದ್ರಾವತಿ ತಾಲ್ಲೂಕು 


ಉತ್ತರ : 


ತುಂಗಾಭದ್ರಾ ನದಿ 


22,153 , 154, 


ದಕ್ಷಿಣ : 


63 | 17 


ತುಂಗಭದಾ| 1 


10 


| 


ಸಿದ್ದೀಪುರ 


ತುಂಗಾಭದ್ರಾ ನದಿ 
ಸಿದ್ದೀಪುರ ಗ್ರಾಮ ಸರ್ವೆ ಸಂ :22,153 ,154 


16,15 


ಪೂರ್ವ: 


ಪಶ್ಚಿಮಃ 


ತುಂಗಾಭದ್ರಾ ನದಿ & ಹೊಳೆಹಟ್ಟಿ ಗ್ರಾಮದ ಗಡಿ 


ತುಂಗಾಭದ್ರಾ ನದಿ 


ಉತ್ತರ : 
ದಕ್ಷಿಣ : 
ಪೂರ್ವ: 


ತುಂಗಾಭದ್ರಾ ನದಿ 


64 | 


124,125, 
ತುಂಗಭದ್ರಾ| 2 | 127, 

128, 129,134 


17 


5 | 


ಸಿದ್ದೀಪುರ 


ಸಿದ್ದೀಪುರ ಗ್ರಾಮ ಸರ್ವೆ ಸಂ :124 ,125 ,127,128,129 ,134 


ಪಶ್ಚಿಮಃ 


ಹೊಳೆಹಟ್ಟಿ ಗ್ರಾಮದ ಗಡಿ 


ಉತ್ತರ : 


ತುಂಗಾಭದ್ರಾ ನದಿ 


ದಕ್ಷಿಣ : 


ತುಂಗಾಭದ್ರಾ ನದಿ 


65 | 17 


ತುಂಗಭದ್ರಾ 1 


55,56,57 , 58, 


9 


ಸನ್ಯಾಸಿ 
ಕೋಡುಮಗ್ಗಿ | 


ಪೂರ್ವ: 


ತುಂಗಾಭದ್ರಾ ನದಿ & ಸನ್ಯಾಸಿಕೋಡುಮಗ್ಗಿ ಗ್ರಾಮ ಸರ್ವೆ 
ಸಂ :55 ರಿಂದ 58 


ಪಶ್ಚಿಮಃ 


ತುಂಗಾಭದ್ರಾ ನದಿ & ಮಡಿಕೆ ಚೀಲೂರು ಗ್ರಾಮದ ಗಡಿ 


೧೮೪೦ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಸೆಪ್ಟೆಂಬರ್ ೧೧ , ೨೦೧೪ 


ಭಾಗ ೩ 


ನದಿ ಪಾತ್ರದ 

ಪಕ್ಕದ ಸರ್ವೆ 
ಸಂ . | ನಂಬರ್ | * 


#(AL 


ಕ್ಲಸ್ಟರ್ 


ಬ್ಲಾಕ್ 


ವಿಸ್ತೀರ್ಣ 
( ಎಕರೆ 


ಸರ್ವೆ ನಂ . 


ಗ್ರಾಮ 


ಸಾಮಾನ್ಯ ಮರಳು ಬ್ಲಾಕ್‌ನ ಚೆಕ್ಕುಬಂದಿ 


ಸಂಖ್ಯೆ 


ಗಳಲ್ಲಿ) 


ಉತ್ತರ : 


ದಕ್ಷಿಣ : 


ತುಂಗಾಭದ್ರಾ ನದಿ 
ಸನ್ಯಾಸಿಕೋಡುಮಗ್ಗಿ ಗ್ರಾಮ ಸರ್ವೆ ಸಂ :14,15 & 
ತುಂಗಾಭದ್ರಾ ನದಿ 


66 | 17 ತುಂಗಭದ್ರಾ 2 


14,15 | 8 


ಸನ್ಯಾಸಿ 
ಕೋಡುಮಗ್ಗಿ 


ಪೂರ್ವ: 


ತುಂಗಾಭದ್ರಾ ನದಿ 


ಪಶ್ಚಿಮಃ | ತುಂಗಾಭದ್ರಾ ನದಿ 
ಉತ್ತರ : ತುಂಗಾಭದ್ರಾ ನದಿ 

ತುಂಗಾಭದ್ರಾ ನದಿ & ನಾಗಸಮುದ್ರ ಗ್ರಾಮದ ಸರ್ವೆ ಸಂ : 74 
ರಿಂದ 79 ,3 ಹಾಗೂ ಊರಜಾಗ 


ದಕ್ಷಿಣ : 


74 - 77 , 78, 79| 


67 | 17 


ತುಂಗಭದ್ರಾ - 


10 


ನಾಗಸಮುದ್ರ 


ಊರಜಾಗ 3 


ಪೂರ್ವ: 


ತುಂಗಾಭದ್ರಾ ನದಿ 


ಪಶ್ಚಿಮಃ | 


ತುಂಗಾಭದ್ರಾ ನದಿ 


ಉತ್ತರ : 


ತುಂಗಾಭದ್ರಾ ನದಿ 


ದಕ್ಷಿಣ : 


ಮಂಗೋಟೆಗ್ರಾಮ ಸರ್ವೆ ಸಂ :75 ,79 ,78 86 ರಿಂದ 88 


| 68 | 17 


71, 75 , 74, 
ತುಂಗಭದಾ| - | 79 , | 12 | ಮಂಗೋಟೆ 

78,86 , 87 , 88 


ಪೂರ್ವ: 


ತುಂಗಾಭದ್ರಾ ನದಿ 


ಪಶ್ಚಿಮಃ 


ತುಂಗಾಭದ್ರಾ ನದಿ 


ಹೊಸನಗರ ತಾಲ್ಲೂಕು 


66- 68,70 


ಉತ್ತರ : ಶರಾವತಿ ನದಿ ಹಾಗೂ ಗೋರಗೋಡಗ್ರಾಮದ ಗಡಿ 
ದಕ್ಷಿಣ : ತ್ರಿಣಿವೆ ಗ್ರಾಮ ಸರ್ವೆ ಸಂ :66 ರಿಂದ 68, 70 ರಿಂದ 74 , 

96 ,97, 98,105 ರಿಂದ 108,109 ಕಾನು 


74 ,96 


| 69 | 18 


| ಶರಾವತಿ | - 


12 | ತಿಣಿವೆ 


98 ,105 -109 
ಮತ್ತು ಕಾನು 


ಪೂರ್ವ: 


ಶರಾವತಿ ನದಿ 


ಪಶ್ಚಿಮಃ 


ಶರಾವತಿ ನದಿ 


ಶರಾವತಿನದಿ & ಟ್ರಿಣಿವೆ ಗ್ರಾಮ ಸರ್ವೆ ಸಂ :106 ರಿಂದ 109 


ಉತ್ತರ : 
ದಕ್ಷಿಣ : 


ಸೋನಲೆ ಗ್ರಾಮ ಸರ್ವೆ ಸಂ :61 


70 | 


61,97 ರಿಂದ 
18 | ಶರಾವತಿ | 1 | _ 100, 

107 ,109 


8 . 2 


| 


ಸೋನಲೆ 


ಪೂರ್ವ: 


ಸೋನಲೆ ಗ್ರಾಮ ಸರ್ವೆ ಸಂ :61 & ತ್ರಿಣಿವೆ ಗ್ರಾಮ ಸರ್ವೆ 
ಸಂ :97 ರಿಂದ 100,107109,110 


ಪಶ್ಚಿಮಃ 


ತ್ರಿಣಿವೆ ಗ್ರಾಮದ ಸರ್ವೆ ಸಂ :106 ರಿಂದ 109 


ಉತ್ತರ : 


ಶರಾವತಿ ನದಿ 


ದಕ್ಷಿಣ : 


ಶರಾವತಿ ನದಿ 


| 11 | 19 | ಶರಾವತಿ | 1 | 


109 


| 


3 


| 


ಸುತ್ತಾ 


ಪೂರ್ವ: 
ಪಶ್ಚಿಮಃ 


ಸುತ್ತಾ ಗ್ರಾಮ ಸರ್ವೆ ಸಂ :109 
ಹೊನ್ನೇಕೊಪ್ಪ ಗ್ರಾಮದ ಗಡಿ 


ಶರಾವತಿ ನದಿ 


ಉತ್ತರ : 
ದಕ್ಷಿಣ : 


15 .14 ,10, 
72 | 19 | ಶರಾವತಿ | 2 | 

11 ,13.62 


12 


ಸುತ್ತಾ 


ಪೂರ್ವ: 


ಶರಾವತಿ ನದಿ ಹಾಗೂ ಸುತ್ತಾ ಗ್ರಾಮ ಸರ್ವೆ ಸಂ : 
10,11,13 & 62 
ಕೊಳೂರ ಗ್ರಾಮದ ಗಡಿ & ಸುತ್ತಾ ಗ್ರಾಮ ಸರ್ವೆ ಸಂ:15 
ಸುತ್ತಾ ಗ್ರಾಮ ಸರ್ವೆ ಸಂ:62 & ಮಣಶೆಟ್ಟಿಕೊಪ್ಪ ಗ್ರಾಮದ 
ಗಡಿ 


ಪಶ್ಚಿಮಃ 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೧, ೨೦೧೪ 


೧೮೪೧ 


ಕ್ಲಸ್ಟರ್ 


ನದಿ ಪಾತ್ರದ 
ಪಕ್ಕದ ಸರ್ವೆ 


ಬ್ಲಾಕ್ 


#(GL 


ವಿಸ್ತೀರ್ಣ 
( ಎಕರೆ 


ಸರ್ವೆ ನಂ . 


ಗ್ರಾಮ 


ಸಾಮಾನ್ಯ ಮರಳು ಬ್ಲಾಕ್‌ನ ಚೆಕ್ಕುಬಂದಿ 


ನಂಬರ್ 


ಸಂಖ್ಯೆ 


ಗಳಲ್ಲಿ) 


ಉತ್ತರ : 


ಶರಾವತಿ ನದಿ & ಮುಳೆಗುಡ್ಡೆ ಗ್ರಾಮದ ಗಡಿ 


ದಕ್ಷಿಣ : 


ಮಣಶೆಟ್ಟಿ ಗ್ರಾಮ ಸರ್ವೆ ಸಂ :29 


73 | 


19 | ಶರಾವತಿ 


25 . 29 


ಮಣಶೆಟ್ಟಿ 


ಪೂರ್ವ: 


ಶರಾವತಿ ನದಿ & ಮುಳುಗಡ್ಡೆ ಗ್ರಾಮದ ಗಡಿ 


ಪಶ್ಚಿಮಃ 


ಮಣಶೆಟ್ಟಿ ಗ್ರಾಮ ಸರ್ವೆ ಸಂ :25,29 


ಉತ್ತರ : 


ಮಾವಿನಹೊಳೆ & ಪಣಜೆ ಗ್ರಾಮ ಸರ್ವೆ ಸಂ :39 


ದಕ್ಷಿಣ : 


ಮಾವಿನಹೊಳೆ & ಮುತ್ತೂರು ಗ್ರಾಮದ ಗಡಿ 


| 74 | 20 | ಮಾವಿನ | 


| - | 39,6,8,9 | 


4 


ಪಣಜೆ 


ಹೊಳೆ 


ಪೂರ್ವ: 


ಪಣಜೆ ಗ್ರಾಮ ಸರ್ವೆ ಸಂ :39 ,6,8,9 


ಪಶ್ಚಿಮಃ 


ಪುಣಜೆ ಗ್ರಾಮ ಸರ್ವೆ ಸಂ :39,6 


ಉತ್ತರ : 


ಮಾವಿನಹೊಳೆ & ಪಣಜೆ ಗ್ರಾಮದ ಗಡಿ 


ಮಾವಿನ 


ದಕ್ಷಿಣ : 


ಮಾವಿನ ಹೊಳೆ 


75 | 


20 | 


- - | 


33 


| 2 | ಮುತ್ತೂರು 


2 


ಹೊಳೆ 


ಪೂರ್ವ: 


ಮಾವಿನ ಹೊಳೆ 


ಪಶ್ಚಿಮಃ 


ಮುತ್ತೂರು ಗ್ರಾಮ ಸರ್ವೆ ಸಂ :33 


ಉತ್ತರ : 


ಹರಿದ್ರಾವತಿ ನದಿ & ದೊಂಬಿಕೊಪ್ಪ ಗ್ರಾಮ ಸರ್ವೆ ಸಂ :4,5,6 
47 ರಿಂದ 49 ,54,55 


| 76 | 


20 


ಹರಿದ್ರಾವತಿ 


- 


22 
24 , 25 ,27,30 
ದೊಂಬೆಕೊಪ್ಪ 

ಗಾಮದ 
4 - 47,49 ,54, 

55 ,56 


7 


| ಮುಜುವಾನ | 


ದಕ್ಷಿಣ : 


ಮಜವಾನ ಗ್ರಾಮ ಸರ್ವೆ ಸಂ :21 ರಿಂದ 25 ,27 ,30,31 


ಪೂರ್ವ: 


ಹರಿದ್ರಾವತಿ ನದಿ 


ಪಶ್ಚಿಮಃ 


ಹರಿದ್ರಾವತಿ ನದಿ 


ಉತ್ತರ : 


ಹರಿದ್ರಾವತಿ ನದಿ 


ದಕ್ಷಿಣ : 


ಹರಿದ್ರಾವತಿ ನದಿ 


| 7 | 21 


ಹರಿದಾವತಿ| 


25 ,26,28 

ಮುತ್ತಲ 
ಗ್ರಾಮದ 
31 ,42 ,43,44 


ಶುಂಕೊಪ್ಪ, 
ನಂಜುವಳ್ಳಿ, 
ದುಗ್ಗಾಣೆ 
ಕೊಪ್ಪ/ 
ಹರಿದಾವತಿ 


ಪೂರ್ವ: 


ಶುಂಠಿಕೊಪ್ಪ ಗ್ರಾಮ ಸರ್ವೆ ಸಂ :25,26 ,28 


ಪಶ್ಚಿಮಃ 


ಶುಂಠಿಕೊಪ್ಪ ಗ್ರಾಮ ಝಾಡಿ ಸರ್ವೆ ಸಂ :31,43,44 & ಮುತ್ತಲ 
ಗ್ರಾಮದ ಗಡಿ 


ಉತ್ತರ : 


ನಂಜುವಳ್ಳಿ ಗ್ರಾಮ ಸರ್ವೆ ಸಂ :45 ರಿಂದ 49 , 
41,35,32 ,34,28 


78 | 21 


45- 49 , 41, 
ಹರಿದಾವತಿ | 1 | 35, 32 , | 12 

31. 28 


ನಂಜುವಳ್ಳಿ , 
ದುಗ್ಗಾಣೆ 
ಕೊಪ್ಪ/ 
ಹರಿದ್ರಾವತಿ 


ಮುತ್ತಲ ಹಾಗೂ ಹಿರೇಮತ್ತೆ ಗ್ರಾಮಗಳ ಗಡಿ 


ಪೂರ್ವ: 


ಹರಿದ್ರಾವತಿ ನದಿ 


ಪಶ್ಚಿಮಃ 


ಹರಿದ್ರಾವತಿ ನದಿ ಹಾಗೂ ಮುತ್ತಲ ಗ್ರಾಮದ ಗಡಿ 


ಉತ್ತರ : 


ಹರಿದ್ರಾವತಿ ನದಿ & ನಂಜುವಳ್ಳಿ ಗ್ರಾಮ ಸರ್ವೆ ಸಂ : 15, 20,27 


ದಕ್ಷಿಣ : 


27, 20, 


79 


21 


ಹರಿದ್ರಾವತಿ| 2 | 


- 12 


ನಂಜುವಳ್ಳಿ 


ಪೂರ್ವ: 


ಹಿರೇಮತ್ತೆ ಹಾಗೂ ಬಿಳಕಿ ಗ್ರಾಮಗಳ ಗಡಿ 
ಹರಿದ್ರಾವತಿ ನದಿ ಹಾಗೂ ಬಿಳಕಿ, ಹಾಲೆಗುಡ್ಡೆ ಹಾಗೂ 
ಹರಿದಾವತಿ ನದಿ - 
ನೆರಳಮನೆ ಗ್ರಾಮಗಳ ಗಡಿ 


15 .14, 04 


ಪಶ್ಚಿಮಃ 


ನಂಜುವಳ್ಳಿ ಗ್ರಾಮ ಸರ್ವೆ ಸಂ :4,14,15 & ಹರಿದ್ರಾವತಿ ನದಿ 


೧೮೪೨ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಸೆಪ್ಟೆಂಬರ್ ೧೧ , ೨೦೧೪ 


ಭಾಗ ೩ 


೫) 


ಕ್ಲಸ್ಟರ್ 


ಬ್ಲಾಕ್ 


ನದಿ ಪಾತ್ರದ 
ಪಕ್ಕದ ಸರ್ವೆ 
| ಸಂ . 


ವಿಸ್ತೀರ್ಣ 
( ಎಕರೆ 


ಸರ್ವೆ ನಂ . 


ಗ್ರಾಮ 


ಸಾಮಾನ್ಯ ಮರಳು ಬ್ಲಾಕ್‌ನ ಚೆಕ್ಕುಬಂದಿ 


ನಂಬರ್ 


ಸಂಖ್ಯೆ 


ಗಳಲ್ಲಿ) 


ಉತ್ತರ : 


ದುಗ್ಗಾಣೆಕೊಪ್ಪ ಗ್ರಾಮ ಸರ್ವೆ ಸಂ :93 & ಹಲಸಾಲಮಳವಳ್ಳಿ 
ಗ್ರಾಮದ ಗಡಿ 


ದಕ್ಷಿಣ : 


| 80 | 21 


90- 93 , 
ಹರಿದಾವತಿ| 1 | 98, 78,79, | 12 | 

81 . 87 


ದುಗ್ಗಾಣೆ 
ಕೊಪ್ಪ/ 
ಹರಿದ್ರಾವತಿ 


ಗುಬ್ಬಿಗ ಹಾಗೂ ಬಾಣಿಗ ಗ್ರಾಮದ ಗಡಿ & ದುಗ್ಗಾಣೆಕೊಪ್ಪ 
ಸರ್ವೆ ಸಂ :90 ರಿಂದ 92 , 81,79 


ಪೂರ್ವ: 


ಹರಿದ್ರಾವತಿ ನದಿ 


ಪಶ್ಚಿಮಃ 


ಹರಿದ್ರಾವತಿ ನದಿ ಹಾಗೂ ಅಮಚಿ ಗಡಿ 


ಉತ್ತರ : 


ದುಗ್ಗಾಣೆಕೊಪ್ಪ ಗ್ರಾಮ ಸರ್ವೆ ಸಂ :12 ರಿಂದ 15,99, 19 , 20,21,30,32 


99,12,13, 
14 ,15, 19, 


ದುಗ್ಗಾಣೆ 


ದಕ್ಷಿಣ : 


ಬಾಣಿಗ ಗ್ರಾಮದ ಗಡಿ 


81 


21 


ಹರಿದಾವತಿ 2 


20 , 21 ,30 


ಕೊಪ್ಪ | 
ಹರಿದಾವತಿ 


ಪೂರ್ವ: 


ಹರಿದ್ರಾವತಿ ನದಿ 


ಹಾಗೂ 32 


ಪಶ್ಚಿಮಃ 


ಹರಿದ್ರಾವತಿ ನದಿ 


ಸಾಗರ ತಾಲ್ಲೂಕು 


ಆವಿನಹಳ್ಳಿ ಮತ್ತು ಮಾವಿನಸರ ಗ್ರಾಮದ ಗಡಿ 


ಉತ್ತರ : 
ದಕ್ಷಿಣ : 


ಗೆಣಸಿನಕುಣಿ ಗ್ರಾಮ ಸರ್ವೆ ಸಂ : 115 ,116 


ಪೂರ್ವ: 


82 | 


96,94 ,93, 
22 | ಶರಾವತಿ | - | 70-73,65 - | 

69 ,115 ,116 


2 


ಗೆಣಸಿನ ಕುಣಿ 


ಗೆಣಸಿನಕುಣಿ ಗ್ರಾಮ ಸರ್ವೆ ಸಂ :96 & ಆತವಾಡಿ ಗ್ರಾಮದ 
ಗಡಿ 


ಪಶ್ಚಿಮಃ 


ಗೆಣಸಿನಕುಣಿ ಗ್ರಾಮ ಸರ್ವೆ ಸಂ :93,70 ರಿಂದ 73, 65 ರಿಂದ 


69 


ಉತ್ತರ : 


ಇಂಡುವಳ್ಳಿ ಗ್ರಾಮದ ಹರಿಯುವ ಹಳ್ಳ ಹಾಗೂ ಗ್ರಾಮ ಹೆಗ್ಗಟ್ಟು 


ಗಡಿ 


30,31 ,37 , 


38,39 ,43, 


ದಕ್ಷಿಣ : 


ಹೊಸನಗರ ತಾ , ಗಡಿ ಹಾಗೂ ಶರಾವತಿ ನದಿ 


83 | 


22 | ಶರಾವತಿ | - 


12 


ಇಂಡುವಳ್ಳಿ 


ಪೂರ್ವ: 


44, 80 ,81, 

25 , 26 


ಇಂಡುವಳ್ಳಿ ಗ್ರಾಮ ಸರ್ವೆ ಸಂ :80 ,81,31,30,37 ರಿಂದ 
39,44 ,25,26 


ಪಶ್ಚಿಮಃ 


ಇಂಡುವಳ್ಳಿ ಗ್ರಾಮ ಸರ್ವೆ ಸಂ :76 ಹಾಗೂ 45,27 ,28,29 


ಉತ್ತರ : 


ಹೆಗ್ಗಟ್ಟು ಗ್ರಾಮದ ಸರ್ವೆ ಸಂ: 18 & ಕಾಸ್ಟೆಮನೆ ಗ್ರಾಮ 


ದಕ್ಷಿಣ : 


ಹೆಗ್ಗಟ್ಟು ಗ್ರಾಮ ಸರ್ವೆ ಸಂ :15 & ಸಾತಳಲು ಹಾಗೂ 
ಇಂಡುವಳ್ಳಿ ಗ್ರಾಮದ ಗಡಿ 
ಹೆಗ್ಗಟ್ಟು ಗ್ರಾಮ ಸರ್ವೆ ಸಂ:6,12,13,16,17,18 


| 84 | 


22 | ಶರಾವತಿ | - 


6 , 12 , 13 , 

| 
16, 17,18 


5 


| ಹೆಗ್ಗಟ್ಟು 


ಪೂರ್ವ: 


ಪಶ್ಚಿಮಃ 


ಹೆಗ್ಗಟ್ಟು ಗ್ರಾಮ ಸರ್ವೆ ಸಂ : 18 , ಸಾತಳಲು & ಇಂಡುವಳ್ಳಿ 
ಗ್ರಾಮದ ಗಡಿ 


ಉತ್ತರ : 


ಗೀಜಗ ಗ್ರಾಮ ಸರ್ವೆ ಸಂ :10 ಗಡಿ, 18 ,20, 24 ರಿಂದ 27 , 
29 ,33 


10,18, 20, 


- 22 | ಶರಾವತಿ 


12 


| 


ಗೀಜಿಗ. 


ದಕ್ಷಿಣ : 


ತೋಟದಕೊಪ್ಪ ಗ್ರಾಮ , ಹೊಸನಗರ ತಾ . ಗಡಿ 


24-27 , 
29 ,33 


ಪೂರ್ವ: 


ಶರಾವತಿ ನದಿ 


ಪಶ್ಚಿಮಃ 


ಶರಾವತಿ ನದಿ 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೧, ೨೦೧೪ 


೧೮೪೩. 


ಬ್ಲಾಕ್ 


ಕ್ಲಸ್ಟರ್ 


#(AL 


ನದಿ ಪಾತ್ರದ 

ಪಕ್ಕದ ಸರ್ವೆ 
| ಸಂ . 


ವಿಸ್ತೀರ್ಣ 
( ಎಕರೆ 


ಸರ್ವೆ ನಂ . 


ಗ್ರಾಮ 


ಸಾಮಾನ್ಯ ಮರಳು ಬ್ಲಾಕ್‌ನ ಚೆಕ್ಕುಬಂದಿ 


ನಂಬರ್ 


ಸಂಖ್ಯೆ 


ಗಳಲ್ಲಿ) 


ಉತ್ತರ : 


ಮತ್ತಿಕೊಪ್ಪ ಗ್ರಾಮ ಗಡಿ 


82 ,80, ಜಾಡಿ 


ದಕ್ಷಿಣ : 


ಬೇಸೂರು ಸರ್ವೆ ಸಂ :84,100,101, 87 


| 86 | 22 | ಶರಾವತಿ | - 


12 


ಬೇಸೂರು 


ಪೂರ್ವ: 


79, 84,101 , 
100 ಹಾಗೂ 
87 ಗಿಡ್ಡ ಪಕ್ಕ 


ಮತ್ತೀಕೊಪ್ಪ ಗ್ರಾಮದ ಗಡಿ 


ಪಶ್ಚಿಮಃ 


ಬೇಸೂರು ಗ್ರಾಮ ಸರ್ವೆ ಸಂ :82 ಸೊಪ್ಪಿನಬೆಟ್ಟ, 
80 ಝಾಡಿ , 79 


ಸೊರಬ ತಾಲ್ಲೂಕು 


ಉತ್ತರ : 


ವರದಾ ನದಿ 


ದಕ್ಷಿಣ : 


ವರದಾ ನದಿ 


| 87 | 


23 


ವರದಾನದಿ | - 


33 ,40 ,51, 
53 ,56, 
55 ,54 


6 


| 


ಪುರ 


ಪೂರ್ವ: 


ಗುಡವಿ ಗ್ರಾಮದ ಗಡಿ 


ಪಶ್ಚಿಮಃ 


ಪುರ ಗ್ರಾಮದ ಸರ್ವೆ ಸಂ :51,53 ,54 ,55 ,56 


ಉತ್ತರ : 


ವರದಾ ನದಿ 


177 ,170 
74 ,169 , 
164,163, 
58,151 


ದಕ್ಷಿಣ : 


ವರದಾ ನದಿ 


88 | 


23 | ವರದಾನದಿ 


ನ್ಯಾರಸಿ 


ಪೂರ್ವ: 


ಗುಡವಿ ಗ್ರಾಮದ ಗಡಿ 


153 , 157, 


ಪಶ್ಚಿಮಃ 


ನ್ಯಾರಸಿ ಗ್ರಾಮ ಸರ್ವೆ ಸಂ :177,170 ರಿಂದ 
174,169,164,163,158,151 ರಿಂದ 153,157 & 156 


156 


ಉತ್ತರ : 


ವರದಾ ನದಿ , ಮೌಜೆ ಹೋಸೂರು & ಬನ್ನೂರು ಗಡಿ 


ದಕ್ಷಿಣ : 


ವರದಾನದಿ ಹಾಗೂ ಗುಡವಿ ಗ್ರಾಮ ಸರ್ವೆ 
ಸಂ :372 ,371,373 ,366,332 


| 89 | 


23 


329 , 330 , 
331,332, 
366, 371 , 
373 , 372 


ವರದಾನದಿ| - 


- 10 


| ಗುಡವಿ 


ಪೂರ್ವ: 


ವರದಾನದಿ ಹಾಗೂ ಗುಡವಿ ಗ್ರಾಮ ಸರ್ವೆ ಸಂ :329 ,330 ,331 


ಪಶ್ಚಿಮಃ 


ಮೌಜೆ ಬೆನ್ನೂರು ಗ್ರಾಮದ ಗಡಿ & ಸರ್ವೆ ಸ;೦ :372 


ಉತ್ತರ : 


ವರದಾನದಿ & ಕಸಬಾ ಚಂದ್ರಗುತ್ತಿ ಗಡಿ 


ದಕ್ಷಿಣ : 


ಹೊಳೆಮರೂರು ಗ್ರಾಮದ ಗಡಿ 


90 | 23 


ವರದಾನದಿ | 1 | 


23 


| 


12 || 


ಅಂತ್ರವಳ್ಳಿ 


ಪೂರ್ವ: 


ಅಂತ್ರವಳ್ಳಿ ಗ್ರಾಮ ಸರ್ವೆ ಸಂ :23 


ಪಶ್ಚಿಮಃ 


ಹೊಳೆಮರೂರು ಗ್ರಾಮದ ಗಡಿ & ವರದ ನದಿ 


ಉತ್ತರ : 


ಅಂತ್ರವಳ್ಳಿ ಗ್ರಾಮ ಸರ್ವೆ ಸ ;ಂ :23 


ದಕ್ಷಿಣ : 


ಮರೂರು ಗ್ರಾಮದ ಗಡಿ 


91 | 23 


ವರದಾನದಿ| 2 | 


23 


| 


12 | 


ಅಂತ್ರವಳ್ಳಿ 


ಪೂರ್ವ: 


ಅಂತ್ರವಳ್ಳಿ ಗ್ರಾಮ ಸರ್ವೆ ಸಂ :23 


ಪಶ್ಚಿಮಃ 


ಮರೂರು ಗ್ರಾಮದ ಗಡಿ 


ಉತ್ತರ : 


ಗ್ರಾಮ ಹಿರೇಮಾಕೊಪ್ಪದ ಗಡಿ & ವರದಾ ನದಿ 


ದಕ್ಷಿಣ : 


ವರದಾ ನದಿ 


92 | 


23 


142 


5 


ಗುಂಜನೂರು 


ಪೂರ್ವ: 


ಗುಂಜನೂರು ಗ್ರಾಮ ಸರ್ವೆ ಸಂ :126,142 


ಪಶ್ಚಿಮಃ 


ಗ್ರಾಮ ಚಿಕ್ಕಮಾಕೊಪ್ಪ ಹಾಗೂ ಹಿರೇಮಾಕೊಪ್ಪದ ಗಡಿ 


R .NI, No. KARBIL/2001/ 47147 POSTAL REGN. No. RNPIKA/ BGS / 2202/ 2014 -16 
Licensed to post without prepayment WPP No . 297 


೧೮೪೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೧, ೨೦೧೪ 


ಭಾಗ ೩ 


ಕ್ಲಸ್ಟರ್ 


ಬ್ಲಾಕ್ 


) 


ನದಿ ಪಾತದ 
ಪಕ್ಕದ ಸರ್ವೆ 
| ಸಂ . 


ವಿಸ್ತೀರ್ಣ 
( ಎಕರೆ 


ಸರ್ವೆ ನಂ . 


ಗ್ರಾಮ 


ಸಾಮಾನ್ಯ ಮರಳು ಬ್ಲಾಕ್‌ನ ಚೆಕ್ಕುಬಂದಿ 


ನಂಬರ್ 


ಸಂಖ್ಯೆ 


ಗಳಲ್ಲಿ ) 


93 


24 


ವರದಾನದಿ | - | 100-102 | 12 


ಬೆನ್ನೂರು 


ವರದಾ ನದಿ 
ವರದಾ ನದಿ 
ಬಳ್ಳಿಬೈಲು ಗ್ರಾಮದ ಗಡಿ 
ಬೆನ್ನೂರು ಗ್ರಾಮ ಸರ್ವೆ ಸಂ :100,101 ,102 ,105 
ವರದಾ ನದಿ 
ವರದಾ ನದಿ 
ವರದಾ ನದಿ ಹಾಗೂ ಗ್ರಾಮ ಹಚ್ಚೆ ಗಡಿ 
ಹೊಳೆಮರೂರು ಗ್ರಾಮ ಸರ್ವೆ ಸಂ : 70 , 71,120 


94 


24 


ವರದಾನದಿ| 1 | 70,71,120 | 12 | 


ಉತ್ತರ : 
ದಕ್ಷಿಣ : 
ಪೂರ್ವ: 
ಪಶ್ಚಿಮಃ 
ಉತ್ತರ : 
ದಕ್ಷಿಣ : 
ಪೂರ್ವ: 
ಪಶ್ಚಿಮಃ 
ಉತ್ತರ : 
ದಕ್ಷಿಣ : 
ಪೂರ್ವ: 
ಪಶ್ಚಿಮಃ 
ಉತ್ತರ : 


ಹೊಳೆ 
ಮರೂರು 


ವರದಾ ನದಿ 


ಹೊಳೆ 


95 | 


24 


ವರದಾನದಿ| 2 | 


120 


| 


11 . 


ಮರೂರು 


ವರದಾ ನದಿ ಹಾಗೂ ಗ್ರಾಮ ಹಚ್ಚೆ ಗಡಿ 
ವರದಾ ನದಿ ಹಾಗೂ ಗ್ರಾಮ ಹಚ್ಚೆ ಗಡಿ 
ಹೊಳೆಮರೂರು ಗ್ರಾಮ ಸರ್ವೆ ಸಂ :120 
ಕತವಾಯಿ ಗ್ರಾಮ ಸರ್ವೆ ಸಂ :31 ರಿಂದ 34,38,41,43 ರಿಂದ 
47 ,49 ,50 


ಹೈಗೋಡು| 


ದಕ್ಷಿಣ : 


96 | 24 


21 -24 

,34,38 , 
( 41,43- 50 ,52 

55 


6 


ಕತವಾಯಿ 


ಲೋಶಿಗೊಂಡನಕೊಪ್ಪ , ಹೊಳೆಮರೂರು ಗಡಿ & ಕ ಗ್ರಾ 
ಸರ್ವೆ ಸಂ :48 


ಹೊಳೆ 


ಪೂರ್ವ: 
ಪಶ್ಚಿಮಃ 
ಉತ್ತರ : 


ಕತವಾಯಿ ಗ್ರಾಮ ಸರ್ವೆ ಸಂ :20 ರಿಂದ 30 ಮತ್ತು ನದಿ 
ಕತವಾಯಿ ಗ್ರಾಮ ಸರ್ವೆ ಸಂ :48,52 ,55 
ಹಿರೇಕಲಗೋಡು ಗ್ರಾಮದ ಗಡಿ & 
ವರದಾ ನದಿ 
ಕಮರೂರು ಗ್ರಾಮ ಸರ್ವೆ ಸಂ :32 & ನದಿ 
ಚಿಕ್ಕಲಗೋಡು ಹಾಗೂ ಹಿರೇಕಲಗೋಡು ಗ್ರಾಮಗಳ ಗಡಿ 
ಕಮರೂರು ಗ್ರಾಮ ಸರ್ವೆ ಸಂ :32 


97 | 


24 | 


6 


| 


ಕಮರೂರು 


ದಕ್ಷಿಣ : 
ಪೂರ್ವ: 
ಪಶ್ಚಿಮಃ 


ಜಿಲ್ಲಾಧಿಕಾರಿಗಳು 
ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ 


PR- 656 


ಪ್ರಕಾಶಕರು: - ಸಂಕಲನಾಧಿಕಾರಿಗಳು , ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಬೆಂಗಳೂರು- 59 


